ಸಂಪುಟ: ೦೮ ಸಂಚಿಕೆ: ೭ 


Vol. 08 18600: 7 
ದಿ। ಪ್ರೊ ಎಂ.ವಿ. ಸೀತಾರಾಮಯ್ಯ 
ಸಂಸ್ಥಾಪಕರು 
ನಾಡೋಜ ಪ್ರೊ. ಎಂ. ಎಚ್‌. ಕೃಷ್ಣಯ್ಯ 
ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 


ಪದಾಧಿಕಾರಿಗಳು 
ಅಧ್ಯಕ್ಷರು 
ಡಾ. ಬೈರಮಂಗಲ ರಾಮೇಗೌಡ 
ಮೊ : ೯೩೪೧೨೫೮೧೪೨ 


ಗೌ। ಕಾರ್ಯದರ್ಶಿಗಳು : 
ಡಾ. ಹೆಚ್‌.ಎಸ್‌.ಎಂ. ಪ್ರಕಾಶ್‌ 
ಮೊ : ೯೫೩೫೪೧೬೬೩೯ 


ಡಾ. ಬಿ.ಸಿ. ರಾಜಕುಮಾರ್‌ 
ಮೊ : ೯೯೧೬೧೩೮೫೪೨ 


ಕೋಶಾಧಿಕಾರಿ 
ಡಾ| ಎಸ್‌. ಅನಿಲ್‌ ಕುಮಾರ್‌ 
ಮೊ : ೯೯೬೪೪೬೫೯೫೬ 
ಸಂಪಾದಕರು 
ಶ್ರೀ. ಬಿ.ಆರ್‌. ರವೀಂದ್ರನಾಥ್‌ 
ಮೊ : ೯೪೪೮೩೬೬೮೪೯ 
ಹಸ್ತಪ್ರತಿ ಸಂಯೋಜನಾಧಿಕಾರಿ 
ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಮೊ : ೯೫೩೫೦೯೭೩೩೭ 
ಶಿಕ್ಷಣ ಸಂಯೋಜನಾಧಿಕಾರಿ 
ಡಾ. ವಿಜಯಾ ಸುಬರಾಜ್‌ 
ಮೊ : ೯೯೮೬೯೨೮೮೭೬ 
ಚಂದಾ ವಿವರಗಳು 


ವಾರ್ಷಿಕ ಚಂದಾ : ರೂ. ೨೦/- 
ಐದು ವರ್ಷಗಳ ಚಂದಾ : ರೂ. ೧೦೦/- 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, 
೩ನೇ ಮುಖ್ಯರಸ್ತೆ, 
ನರಸಿ೦ಹರಾಜ ಕಾಲೋನಿ 
ಬೆಂಗಳೂರು - ೧೯ 
ದೂರವಾಣಿ :೨೬೬ ೧೫೮೭೭ 
ಆಮೇಲ್‌ : bmsritrust@gmail. 
com 
web: www.bmshri.org 
ಕಛೇರಿ ಸಮಯ: 
ಬೆಳಗ್ಗೆ 10-30ರಿಂದ ಸಂಜೆ 5-00ಗಂಟೆ. 
ವಾರದ ರಜೆ : ಮಂಗಳವಾರ 


ನವೆಂಬರ್‌ ೨೦೨೧ 
November 2021 


ವಾರ್ಷಿಕ ಚಂದ ರೂ. ೨೦/- 
A. Sub. -Rs.20/- 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Editor : Sri. B.R. Ravindranath 


ಬಿಎಂಶ್ರೀ ಪ್ರತಿಷ್ಠಾನದ ಸದಸ್ಯರಿಗೆ ಹಾಗೂ “ಹೊಂಗನಸು” ಓದುಗರಿಗೆ ೬೬ನೇ ಕನ್ನಡ 
ರಾಜ್ಯೋತ್ಸವದ ಶುಭಾಶಯಗಳು 


ಪತಿಷಾನದ ನೂತನ ಅಧ್ಯಕರಾಗಿ ಡಾ. ಬೈರಮಂಗಲ ರಾಮೇಗೌಡ 


ತೆ ಶ್ರ “ಎ 
ಆಯ್ಕೆ 
ಕನ್ನಡ ನಾಡಿನ ಪ್ರತಿಷ್ಠಿತ 
ಸಂಸ್ಥೆಯಾದ ಬಿ.ಎಂ.ಶ್ರೀ ಪ್ರತಿಷ್ಠಾನದ ನೂತನ ಅಧ್ಯಕ್ಷರಾಗಿ 
ಡಾ. ಬೈರಮಂಗಲ ರಾಮೇಗೌಡ ಅವರು ದಿನಾಂಕ 
೦೭-೧೦-೨೦೨೧ರಂದು ಡಾ. ಆರ್‌. ಲಕ್ಷ್ಮೀನಾರಾಯಣ 
; ಅವರಿಂದ ಅಧಿಕಾರ ವಹಿಸಿಕೊಂಡಿರುತ್ತಾರೆ. 

ಈ ಶುಭ ಸಂದರ್ಭದಲ್ಲಿ ಬಿಎಂಶ್ರೀ ಪ್ರತಿಷ್ಠಾನದ 
ಹಿಂದಿನ ಅಧ್ಯಕ್ಷರಾದ ಡಾ. ಪಿ.ವಿ. ನಾರಾಯಣ, ಗೌರವ 
ಕಾರ್ಯದರ್ಶಿ ಡಾ. ಬಿ. ಸಿ. ರಾಜಕುಮಾರ್‌, ಕೋಶಾಧಿಕಾರಿ 

ಡಾ.ಎಸ್‌. ಅನಿಲ್‌ ಕುಮಾರ್‌ ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿ ಸದಸ್ಯ ಪ್ರೊಫೆಸರ್‌ ಶಾಂತರಾಜು, ಶ್ರೀ 
ಬಿ.ಎಸ್‌.ಗುರುಪ್ರಸಾದ್‌ ಹಾಗೂ ಸಿಬ್ಬಂದಿ ವರ್ಗದವರಾದ ಶ್ರೀಮತಿ ಪದ್ಮಾ ಶ್ರೀಮತಿ ವರಲಕ್ಷ್ಮಿ ಹಾಗೂ 
ಶ್ರೀಮತಿ ಗಾಯತ್ರಿ ಅವರುಗಳು ಡಾ. ಬೈರಮಂಗಲ ರಾಮೇಗೌಡ ಅವರಿಗೆ ಶುಭ ಕೋರಿದರು. 

ದಿನಾಂಕ ೨ನೇ ಅಕ್ಟೋಬರ್‌ ೨೦೨೧ ರಂದು ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಡಾ.ಲಕ್ಷ್ಮೀನಾರಾಯಣ 
ಅವರ ಕೋರಿಕೆಯಂತೆ ನಿವೃತ್ತಿ ಹೊಂದುವುದನ್ನು ಒಪ್ಪಿಕೊಂಡು ಅಧ್ಯಕ್ಷ ಪದವಿಯನ್ನು ಅಲಂಕರಿಸಲು ಡಾ. 


ಬೈರಮಂಗಲ ರಾಮೇಗೌಡ ಅವರೇ ಅತ್ಯಂತ ಸೂಕ್ತ ವ್ಯಕ್ತಿಯೆ೦ದು ಅಭಿಪ್ರಾಯಪಟ್ಟು ಸರ್ವಾನುಮತದಿಂದ 
ಅವರನ್ನು ಆಯ್ಕೆ ಮಾಡಲಾಯಿತು. ಪ್ರತಿಷ್ಠಾನದ ೧೨ನೇ ಅಧ್ಯಕ್ಷರಾಗಿ ಡಾ. ಬೈರಮಂಗಲ ರಾಮೇಗೌಡ 
ಅವರು ೦೭ನೇ ಅಕ್ಟೋಬರ್‌ ೨೦೨೪ ವರೆಗೆ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿರುತ್ತಾರೆ 


ಪ್ರತಿಷ್ಠಾನದ “ನಲವತ್ತರ ನಲಿವು' 
ಉದ್ರಾಟನೆ, ಪುಸ್ತಕ ಬಿಡುಗಡೆ ವಿಚಾರ ಸಂಕಿರಣ ಮತ್ತು ಕವಿಗೋಷ್ಠಿ 

ಜ್ಯ ನಾಡಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮ 
ಆರಂಭಗೊಂಡು, ಅತಿಥಿಗಳೆಲ್ಲರೂ ಜ್ಯೋತಿ ಬೆಳಗುವುದರ 
ಮೂಲಕ ನಲವತ್ತರ ನಲಿವು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ 

ಚಾಲನೆ ದೊರಕಿತು. 
| ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ. ಆರ್‌. ಲಕ್ಷ್ಮೀನಾರಾಯಣ 
44 ಅವರು, ನಲವತ್ತು ಸ೦ವತ್ಸರಗಳನ್ನು ಕಂಡಿರುವ 
ಪ್ರತಿಷ್ಠಾನವು, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ 
ನಿರಂತರವಾಗಿ, ಸದ್ದುಗದ್ದಲವಿಲ್ಲದೆ, ತನ್ನ ಸೇವೆಯನ್ನು 
ಮುಂದುವರೆಸಿಕೊಂಡು ಬರುತ್ತಿರುವುದನ್ನು 
ಸ್ಮರಿಸಿಕೊಂಡರು. ಪ್ರತಿಷ್ಠಾನವು ಹಲವಾರು ದತ್ತಿಗಳನ್ನು ದತ್ತಿದಾನಿಗಳ ಆಶಯದಂತೆ ನಡೆಸಿಕೊಂಡು 
ಬರುತ್ತಿದೆ. ದತ್ತಿ ಉಪನ್ಯಾಸಗಳು, ವಿಚಾರ ಸ೦ಕಿರಣಗಳು ಮತ್ತು ಇನ್ನಿತರ ಕಾರ್ಯಕ್ರಮಗಳು ವರ್ಷದ 
ಹನ್ನೆರಡು ತಿಂಗಳಲ್ಲೂ ನಡೆಯುತ್ತಿರುವುದಾಗಿ ತಿಳಿಸಿದರು. ಹಳಗನ್ನಡ ಡಿಪ್ಲೊಮಾ/ ಕಾವ್ಯಾಭ್ಯಾಸ ಮತ್ತು 
ಶಾಸನಗಳ ತರಗತಿಗಳನ್ನು ಪ್ರತಿಷ್ಠಾನವು ನಡೆಸಿಕೊಂಡು ಬರುತ್ತಿದ್ದು. ನುರಿತ ವಿದ್ವಾಂಸರು... -೨ನೇಷುಟಕ್ಕೆ 


Honganasu November 2021 


Vol. 08 Issue 7 


2018ರಿಂದ ಬಿಎಂಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದ ಡಾ. ಆರ್‌. 
ಲಕ್ಷ್ಮೀನಾರಾಯಣ ಅವರು ನಿವ ತಗೊಂಡು" ಡಾ. ಬೈರಮಂಗಲ 
ರಾಮೇಗೌಡ ಅವರು ನೂತನ ಅಧ್ಯಕ್ಷರಾಗಿದ್ದಾರೆ. 
ಡಾ. ಆರ್‌. ಲಕ್ಷ್ಮೀನಾರಾಯಣ ಅವರು ತಮ್ಮ ಮೂರು ವರ್ಷಗಳ 
ಅವಧಿಯಲ್ಲಿ ಹಲವಾರು ನೂತನ ಕಾರ್ಯಕ್ರಮಗಳನ್ನು ನಡೆಸಿ ಬಿಎಂಶ್ರೀ 
ಪ್ರತಿಷ್ಠಾನದ ಪ್ರತಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಅವರ ಜೊತೆ- 
ಗೂಡಿ ಹತ್ತಾರು ಕೆಲಸಗಳನ್ನು ಮಾಡಿ ಅನುಭವಗಳನ್ನು ಹೆಚ್ಚಿಸಿಕೊಳ್ಳುವ 
ಅವಕಾಶಗಳು ದೊರೆತಿದ್ದವು. ಡಾ. ಆರ್‌. ಲಕ್ಷ್ಮೀನಾರಾಯಣ ಅವರು 
ನಿವೃತ್ತರಾದರೂ ಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ ಅವರ ಸಕ್ರಿಯ 
ಭಾಗಮಹಿಕೆ ಇದ್ದೇ ಇರುತ್ತದೆ ಎಂಬ ನಂಬಿಕೆ ಇದೆ. ಅವರಿಗೆ ಅನಂತ 
ಧನ್ಯವಾದಗಳು. 

ನೂತನ ಅಧ್ಯಕ್ಷರಾದ ಡಾ. ರಾಮೇಗೌಡ ಅವರು ಪ್ರತಿಷ್ಠಾ ನ್ಯ 
ಹೊಸಬರಲ್ಲ. ಅವರು ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿಯ ಸದಸ್ಯರಾ 
ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸದ್ದಾರೆ. ನಾಡಿನಾದ್ಯಂತ pe 
ಹೆಸರು ಚಿರಪರಿಚಿತ. ಅವರ ಪಾಂಡಿತ್ಯ ಮತ್ತು ಅವರ ಸಾಧನೆಗಳು 
ಎಲ್ಲರನ್ನೂ ಬೆರಗುಗೊಳಿಸುವಂತಹದ್ದು. ಅವರ ನಾಯಕತ್ವದಲ್ಲಿ 
ಬಿಎಂಶ್ರೀ ಪ್ರತಿಷ್ಠಾನವು ಇನ್ನೂ ಎತ್ತರಕ್ಕೆ ಬೆಳೆದು ಕರ್ನಾಟಕದಾದ್ಯಂತ 
ಹೆಚ್ಚಿನ ಕೀರ್ತಿ ಪಡೆಯುತ್ತದೆ. ಅವರಿಗೆ ಅಭಿನಂದನೆಗಳು. 
66ನೇ ಕರ್ನಾಟಕ ರಾಜ್ಯೋತ್ಸವದ ಕಲರವ ಪ್ರಾರಂಭಗೊಂಡಿದೆ. 
ಕರೋನಾ ವೈರಾಣುವಿನ ಆತಂಕ ಕಡಿಮೆಯಾಗಿರುವ ಹಿನ್ನಲೆಯಲ್ಲಿ 
ಈ ಜಾ ರಾಜ್ಯೋತ್ಸವವನ್ನು ಇನ್ನೂ ಹೆಚ್ಚಿನ ಸಂಭಮದಿಂದ 
ಆಚರಿಸಲಾಗುತ್ತಿದೆ. 

ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾಗೂ ದೀಪಾವಳಿ 
ಹಬ್ಬದ ಶುಭಾಶಯಗಳು. 

- ಬಿ.ಆರ್‌. ರವೀಂದ್ರನಾಥ್‌ 

ಒಂದನೇ ಪುಟದಿಂದ 
ಈ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನು ನೀಡಿತ್ತಿರುವುದಾಗಿ ತಿಳಿಸಿದರು. ಇದಲ್ಲ 
ಪ್ರತಿಷ್ಠಾನವು ಒಂಬತ್ತು ಪ್ರಶಸ್ತಿಗಳನ್ನು ನೀಡುತ್ತಾ ಬರುತ್ತಿರುವ ವಿವರಗಳನ್ನು 
ಸಭೆಗೆ ಪರಿಚಯಿಸಿದರು. ಕಳೆದ ನಲವತ್ತು ವರ್ಷಗಳಲ್ಲಿ ನೂರೆಂಬ 
ಕೃತಿಗಳನ್ನು ಗಳನ್ನು ಪತಿಷಾನ ae ಬಸೂ ತಿಳಿಸಿ 


ಪ್ರತಿಷ್ಠಾನದ ಸ್ಥಾಪನೆಗೆ ಕಾರಣ. ಪುರುಷರಾದ ಪ್ರೊ. 
ಎಂ.ವಿ. ಸೀತಾರಾಮಯ್ಯನವರ ದೂರದೃಷ್ಟಿಯನ್ನು ಕೊಂಡಾಡಿ ತಮ 
ಪ್ರಾಸ್ತಾವಿಕ ನುಡಿಗಳನ್ನಾಡಿ, ಸರ್ವರಿಗೂ ಸ್ವಾಗತ ಕೋರಿದರು. 
ನಾಡಿನ ಹಿರಿಯ ವಿದ್ವಾಂಸರಾದ ವೆಂಕಟಾಚಲ ಶಾಸ್ತ್ರಿ 
ಅವರು ಮತ್ತು ಡಾ. ಜಿ.ಎಂ. ಹೆಗಡೆ ಅವರು ಹಾಗೂ ಕಾರ್ಯಕ್ರಮಕ್ಕೆ 
ಆಗಮಿಸಿರುವ ಎಲ್ಲಾ ಮುಖ್ಯ ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತ 
ಕೋರಿದರು. 


ಅನ್ಯಕಾರ್ಯ ನಿಮಿತ್ತ ಮುಖ್ಯ ಅತಿಥಿ ಹಾಗೂ ಶಾಸಕ ಶ್ರಿ 
ರವಿಸುಬ್ರಮಹ್ಮಣ್ಯ ಅವರು ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲವೆಂ 


ವಿಷಾದ ವ್ಯಕ್ತಪಡಿಸಿದ ಮಾಜಿ ಮೇಯರ್‌ ಶ್ರೀ ಸತ್ಯನಾರಾಯ 
ಅವರು, ಬಿಎಂಶ್ರೀ ಪ್ರತಿಷ್ಠಾನವು ಸಾಮಾನ್ಯ ಸಂಘಸಂಸ್ಥೆಯಾಗಿರದೆ 
ತಮ್ಮ ಕ್ಷೇತ್ರದ ಹೆಮ್ಮೆಯ ವಿದ್ವತ್‌ ಸಂಸ್ಥೆಯೆಂದು ಹೇಳಿ, "ಪ್ರತಿಷ್ಠಾನ 
ಆರಂಭಕಾಲದಿಂದಲೂ ತಾವು ಪ್ರತಿಷ್ಠಾನದ ಬೆಳವಣಿಗೆ ಮ 
ಏಳಿಗೆಯನ್ನು ಗಮನಿಸುತ್ತಿದ್ದುದಾಗಿ ತಿಳಿಸಿದರು. ಪ್ರತಿಷ್ಠಾನದ ಗುತ್ತಿ 
ನವೀಕರಣದ ಬಗ್ಗೆ, ಬಿಬಿಎಂಪಿ ಕೈಗೊಂಡಿರುವ ನಿರ್ಧಾರವನು 


ಸರ್ಕಾರವು ಅನುಷ್ಠಾನಕ್ಕೆ ತರಬೇಕೆಂದು, ತಾವು ಇನ್ನಿತರ ಸಂಘ 
ಸಂಸ್ಥೆಗಳೊಂದಿಗೆ ಧ್ವನಿಗೂಡಿಸುತ್ತಿರುವುದಾಗಿ ತಿಳಿಸಿದರು. 

ಶ್ರೀ ಸತ್ಯನಾರಾಯಣ ಅವರು ಡಾ.ಪಿ.ವಿ.ನಾರಾಯಣ 
ಅವರು ಸಂಪಾದಿಸಿರುವ ವೆಂಕಾಮಾತ್ಯ ವಿರಚಿತ ರಾಮಾಯಣದ 
“ಯುದ್ಧಕಾಂಡ” ವನ್ನು ಬಿಡುಗಡೆ ಮಾಡಿದರು. ನಂತರ ನಾಡೋಜ 
ಡಾ. ಡೊಡ್ಡ ರಂಗೇಗೌಡರು ಮಾತನಾಡುತ್ತಾ, ಪ್ರೊ. ಎಂವಿಸೀ 
ಅವರ ಕನಸಿನಂತೆ ಪ್ರತಿಷ್ಠಾನವು ಒಂದು ಸಂಶೋಧನಾ ಸಂಸ್ಥೆಯಾಗಿ 
ಹೊರಹೊಮ್ಮಿದೆ. ಇದೊಂದು ಕಾವ್ಯ ದೇಗುಲ, ಪ್ರಾಚೀನ ತಾಳೆಗರಿ 
ಮತ್ತು ಕಾಗದ ಹಸ್ತಪ್ರತಿಗಳ "ಸಂರಕ್ಷಣಾ ಸಂಸ್ಥೆಯಾಗಿದ್ದು. 
ಹಸ್ತಪ್ರತಿ ಶಾಸ್ತ್ರ ಮತ್ತು “ಹಸ್ತ ಪ್ರತಿ ಅಧ್ಯಯನ ಶಾಸ್ತ್ರಗಲ ಕ್ಷೇತ್ರದಲ್ಲಿ 
ವಿಶಿಷ್ಟ ಕೊಡೆಗೆಯನ್ನು ನೀಡಿರುವುದಾಗಿ ನಿ "ಮುಚ್ಚುಗೆಯನ್ನು 
ವ್ಯಕ್ತಪಡಿಸಿದರು. ನಂತರ “ಲೋಚನ ದೀಪ್ತಿ ” ಸಾಹಿತ್ಯ ಓಿತಿಹಾಸ. 
ಶಾಸನಕ್ಕೆ ಸಂಬಂಧಿಸಿದ ಸಂಶೋಧನೆ ಮತ್ತು. ಮ ಲೇಖನಗಳ 


ಸಂಪುಟವನ್ನು ಬಿಡುಗಡೆ ಮಾಡಿ, ಸಂಪಾದಕ ಮಂಡಳಿಯ 


ಶ್ರಮವನ್ನು ಶ್ಲಾಘಿಸಿದರು. ಗ್ರಂಥಗಳ ಸಂಪಾದಕತ್ವವನ್ನು ಅಚ್ಚುಕಟ್ಟಾಗಿ 


ನೆರವೇರಿಸಿದ ಸಂಪಾದಕರುಗಳನ್ನು ಸನ್ಮಾನಿಸಿ, ಗೌರವಿಸಲಾಯಿತು. 

“ಶ್ರೀ ಕೌಸ್ತುಭ” ಗ್ರಂಥದ ಸಂಪಾದಕರು ಡಾ. ಜಿ.ಎಂ. 
ಹೆಗಡೆಯವರು ತಾವು ಸರಿಸುಮಾರು ಒಂದು ವರ್ಷದ 
ಕಾರ್ಯಾವಧಿಯಲ್ಲಿ, ವಿವಿಧ ಲೇಖಕರನ್ನು ಸಂಪರ್ಕಿಸಿ ಅವರ 
ಲೇಖನಗಳನ್ನೂ ಸೇರಿಸಿಕೊಂಡು, ಬಿಎಂಶ್ರೀಯವರ ವಿದ್ದಕ್ತಿಗೆ 
ಇದೊಂದು  ಕಿರುಕಾಣಿಕೆ ಎಂದು ಹೇಳಿದರು. ಇದೊಂದು 


ಪರಾಮರ್ಶನ ಗ್ರಂಥವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. 
“ಲೋಚನ ದೀಪ್ತಿ? 
(ಸಂಪಾದಕತ್ವದಲ್ಲಿ 


ಮೂವರು 
ಸಹ ಭಾಗಿತ್ವದೊಂದಿಗೆ) 


ವಿದ್ವಾಂಸರ 
ಹೊರಬಂದಿರುವ 


ಗ್ರಂಥ. ಡಾ.ಕೆ.ಆರ್‌. ಗಣೇಶ್‌, ಪ್ರೊ. ಬಿ.ಪಿ.ವೀರೇ೦ದ್ರಕುಮಾರ್‌ 


ಮತ್ತು ಡಾ. ಸಿ.ಯು. ಮಂಜುನಾಥ್‌ ಸಂಪಾದಕರು. ಕಳೆದ 
೩೮ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿರುವ 
ಕಾರ್ಯವೆಂದರೆ ಷಾಣ್ಮಾಸಿಕ ವಿದ್ವತ್‌ ವಿದ್ವತ್‌ ಪತ್ರಿಕೆಯ ಪ್ರಕಟಣೆ. 
ಇಲ್ಲಿಯವರೆಗೆ ಪ್ರಕಟಣೆಗೊಂಡಿರುವ ಹಲವು ವಿದ್ವನ್ಮಣಿಗಳ ಪ್ರಮುಖ 
ಲೇಖನಗಳನ್ನು ಆಯ್ಕೆಮಾಡಿ ೪೧ ಲೇಖನಗಳನ್ನು ಈ ಸಂಪುಟದಲ್ಲಿ 
ಸೇರಿಸಿರುವುದೇ ಒಂದು ವಿಶೇಷ ಮತ್ತು ಸಂಪಾದಕರಿಗೆ ಸವಾಲಾಗಿ 
ಕಂಡ ಕೆಲಸವೆಂದು ಲೋಚನ ದೀಪ್ತಿ ಬಗ್ಗೆ ತಮ್ಮ ಅನುಭವವನ್ನು 
ಡಾ.ಸಿ.ಯು. ಮಂಜುನಾಥ್‌ ತಿಳಿಸಿದರು. 

ಡಾ.ಪಿ.ವಿ.ನಾರಾಯಣ ಅವರು ತಮ್ಮ ವಂಶಜರೇ ಆದ 
ವೆಂಕಾಮಾತ್ಯರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೀಡಿ ಅವರು 
ಸಂಸ್ಕೃತ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆಗಳನ್ನು ತಿಳಿಸಿದರು. ಪ್ರಸುತ 
ಕನ್ನಡ ರಾಮಾಯಣದ ಯುದ್ಧಕಾಂಡವು ಹಿಂದೆಯೇ ಪ್ರಕಟವಾಗದೆ 
ಉಳಿದುಹೋಗಿರುವ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. ಈ ಕೃತಿಯು 
ವಾರ್ಧಕ್ಕ ಷಟ್ಟದಿಯಲ್ಲಿದ್ದು ೩೬೧೪ ಪದ್ಯಗಳನ್ನೊಳಗೊಂಡಿರುವುದಾಗಿ 
ತಿಳಿಸಿದರು. ಈ ಪುಸ್ತಕದ ಸಂಪೂರ್ಣ ಸ್ವಾಮ್ಯವನ್ನು ಪ್ರತಿಷ್ಠಾನಕ್ಕೆ 
ನೀಡಿರುವುದಾಗಿ ತಿಳಿಸಿದರು. 

ಬಿ.ಎಂ.ಶ್ರೀರವರ ಮೇಲಿನ ಅಪಾರ ಗೌರವ, ಅವರ 
ವಿದ್ವತ್ತು ಮತ್ತು ಸಾಹಿತ್ಯ, ಸಂಸ್ಕೃತಿಗಳ ಬಗ್ಗೆ ಅವರಿಗಿದ್ದ ಕಾಳಜಿಯನ್ನು 
ಗಮನಿಸಿದ ಪ್ರೊ. ಎಂ.ವಿ.ಸೀ ಅವರು, ಸ೦ಶೋಧನೆ ಮತ್ತು ಪಾಂಡಿತ್ಯ 
ವರ್ಧನೆಗಾಗಿಯೇ ಮೀಸಲಾದ ಸಂಸ್ಥೆಯೊಂದನ್ನು ಸ್ಥಾಪಿಸುವ 
ಮೂಲಕ ಗುರುಕಾಣಿಕೆಯಾಗಿ ನಲವತ್ತು ವರ್ಷದ ಹಿಂದೆಯೇ 
ಸ್ಲಾಪಿಸಿದರು. ಆ ಸಂಸ್ಥೆಯೀಗ ಸಾರ್ಥಕ ನಲವತ್ತುಗಳನ್ನು ಪೂರೈಸಿ, 
ನಾಡಿನ ಹೆಮ್ಮೆಯ ವಿದ್ವತ್‌ ಸಂಸ್ಥೆಯಾಗಿ ಬೆಳೆದಿದೆ. ಈ ಸಂಸ್ಥೆಯಲ್ಲಿ 


Page2 | November 2021 Honganasu 


Vol. 08 Issue 7 


ದಿನಾಂಕ : ೧೨ -೧೧-೨೦೨೧ ಶುಕ್ರವಾರ ಸಂಜೆ : ೪-೦೦ ಗಂಟೆಗೆ ಜಾಲತಾಣ (ಆನ್ಲೈನ್‌/ನೇರಪ್ರಸಾರ) ಕಾರ್ಯಕ್ರಮ 
ಶ್ರೀಮತಿ ಬಿ.ಜಿ.ಕುಸುಮಾ ಸಾಮಾಜಿಕ ಸೇವಾ ಟ್ರಸ್ಟ್‌ (ರಿ)ದತ್ತಿ ಕಾರ್ಯಕ್ರಮ 
ಸರ್‌ ಸಿ.ವಿ.ರಾಮನ್‌ ಸ್ಮಾರಕ ವಿಜ್ಞಾನ ಉಪನ್ಯಾಸ 
ವಿಷಯ : “ಸಿ.ವಿ. ರಾಮನ್‌ ಆವಿಷ್ಕಾರ ಮತ್ತು ವಿಶೇಷ ವ್ಯಕ್ತಿತ್ವ” 


ಸಂಪನ್ಮೂಲ ವ್ಯಕ್ತಿ : ಡಾ.ಎ.ಎಸ್‌. ಗೋವಿಂದ್‌ 
ಸಹ ಪ್ರಾಧ್ಯಾಪಕರು, ವಿಜಯ ಕಾಲೇಜು ಆರ್‌ ವಿ, ರಸ್ತೆ ಬೆಂಗಳೂರು ೨ 


ದಿನಾಂಕ : ೨೬-೧೧-೨೦೨೧. ಶುಕ್ರವಾರ 


ಸಂಜೆ : ೧೦-೩೦ ಜಾಲತಾಣ(ಆನ್ಲೈನ್‌/ ನೇರಪ್ರಸಾರ) ಕಾರ್ಯಕ್ರಮ 


ತೀ.ನಂ.ಶ್ರೀ. ವಿಶೇಷ ಉಪನ್ಯಾಸ ದತ್ತಿ ಕಾರ್ಯಕ್ರಮ 
ವಿಷಯ : ಕವಿಯಾಗಿ ತೀ.ನಂ.ಶ್ರೀ. 


ಉಪನ್ಯಾಸಕರು : ಡಾ. ಬಿ. ಸಿ. ನಾಗೇಂದ್ರ ಕುಮಾರ್‌ 
ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಸರ್ಕಾರಿ ಕಲಾ ಕಾಲೇಜು, ಬೆಂಗಳೂರು 


೨ನೇ ಪುಟದಿಂದ 

ತಾವೂ ಸಹ ಅಧ್ಯಕ್ಷರಾಗಿ ಸೇವೆಸಲ್ಲಿಸುವ ಭಾಗ್ಯ ಲಭಿಸಿದು ತಮ್ಮ ಸುಕೃತ 
ಹೇಳಿ, ನಲವತ್ತರ ನಲಿವು ಕಾರ್ಯಕ್ರಮ ಬಹಳ ಅರ್ಥ ಪೂರ್ಣವೆಂದು 
ತಮ್ಮ ಅಭಿಪ್ರಾಯವನ್ನು ಅಧ್ಯಕ್ಷೀಯ ಭಾಷಣದಲ್ಲಿ ಡಾ. 
ವೆಂಕಟಾಚಲ ಶಾಸ್ತ್ರೀಗಳು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ 
ಬಿಡುಗಡೆಯಾಗುತ್ತಿರುವ “ಲೋಚನ ದೀಪಿ”... "ಶ್ರೀಕೌಸ್ತುಭ” 
ಮತ್ತು ವೆಂಕಾಮಾತ್ಯ ವಿರಚಿತ ರಾಮಾಯಣದ “ಯುದ್ಧಕಾಂಡ” 
ಗ್ರಂಥಗಳು ಉತ್ತಮ ಆಕರ ಮತ್ತು ಪರಾಮರ್ಶನ ಗ್ರಂಥಗಳು. 
ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರು ಈ ಗ್ರಂಥಗಳ ಉಪಯೋಗವನ್ನು 
ಪಡೆಯಬಹುದು ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. 
ನಂತರ “ಶ್ರೀಕೌಸ್ತುಭ” ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿದರು. 


ಪ್ರೊ.ಶಾಂತರಾಜು ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವು 
ಸಂಪನ್ನವಾಯಿತು. ನಲವತ್ತರ ನಲಿವು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಬಯಸಿ, 
ಕರ್ನಾಟಕ-ಕೋ-ಆಪರೇಟವ್‌ ಅಪೆಕ್ಸ್‌ ಬ್ಯಾಂಕ್‌, ಚಾಮರಾಜ ಪೇಟೆ, 
ಆರ್ಥಿಕ ನೆರವನ್ನು ನೀಡಿದೆ. ಬ್ಯಾಂಕಿನ ಮುಖ್ಯ ನಿರ್ವಹಣಾಧಿಕಾರಿಗಳಾದ 
(ಲೆಕ್ಕ ಪರಿಶೋಧನೆ) ಶ್ರೀಮತಿ ಮಂಗಳಾ ನಾಯಕ್‌ ಅವರು ದಿನವಿಡೀ 
ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 
ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಜಿ ಕಾರ್ಯದರ್ಶಿಗಳಾದ ಶ್ರೀ 
ಬಿ.ಆರ್‌. ರವೀಂದ್ರನಾಥ್‌ ಅವರು ನಡೆಸಿಕೊಟ್ಟರು. 

ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ವಿಚಾರ ಸಂಕಿರಣವನ್ನು ಮತ್ತು 
ಕವಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ವಿಚಾರ ಸಂಕಿರಣಕ್ಕೆ, ಬೆಂಗಳೂರು 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾ. 
ಸಿ. ನಾಗಭೂಷಣ ಅವರು ಅಧ್ಯಕ್ಷತೆ ವಹಿಸಿದ್ದರು. ಖ್ಯಾತ ಕವಿ ಮತ್ತು 
ವಿಮರ್ಶಕ ಡಾ.ಎಚ್‌.ಎಸ್‌. ವೆಂಕಟೇಶಮೂರ್ತಿಯವರ ಅಧ್ಯಕ್ಷತೆಯಲ್ಲಿ 
ಕವಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. 


Honganasu November 2021 


ಕಿರುಪರಿಚಯ 
ಕಾ. ಆರ್‌. ಲಕ್ಷಿ ನನಾರಾಯಣ 


(ಜನ್‌ನ:೨-೧೨-೧೯೪೯) 
ತುಮಕೂರಿನವರು. ೧೯೭೧ರಲ್ಲಿ 
ಮೈಸೂರು ವಿಶ್ವವಿದ್ಯಾ ನಿಲಯದಿಂದ 
ಎಂ.ಎ. ಮುಗಿಸಿದ ಮೇಲೆ ೧೯೭೧ 

| ರಿಂದ ೨೦೦೬ರ ವರೆಗೆ ಕಾಲೇಜು 

ಶಿಕ್ಷಣ ಇಲಾಖೆಯ ವಿವಿಧ ಸರ್ಕಾರಿ 

ಕಾಲೇಜುಗಳಲ್ಲಿ ಕನ್ನಡ ಅಧ್ಯಾಪಕ, ಪ್ರಾಧ್ಯಾಪಕ ಮತ್ತು 
ಪಿನ್ನಿಪಾಲರಾಗಿ ಸೇವೆ ಸಲ್ಲಿಸಿ ನಂತರ ಧಾರವಾಡದಲ್ಲಿ 
ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ೨೦೦೭ರಲ್ಲಿ 


೨೦೦೪ರಲ್ಲಿ 'ವಕ್ರೋಕ್ತಿ ಜೀವಿತ- ಒಂದು ಅಧ್ಯಯನ' 
೦ಬ ಮಹಾ ಪ್ರಬಂಧಕ್ಕೆ ಬೆ೦ಗಳೂರು ವಿಶ್ವ ವಿದ್ಯಾಲಯದ 
ಹಿಎಚ್‌.ಡಿ. ಪದವಿ. ಇಂಗ್ಲಿಷ್‌ ಮತ್ತು ಹಿಂದಿಯಿಂದ ಅನುವಾದ 
ಮಾಡುವುದರಲ್ಲಿ ನಿರತರು. 
ಪ್ರಕಟಿತ ಸ್ವತಂತ್ರ: ೮ ವಿಮರ್ಶೆ ಕೃತಿಗಳು, ೧೩ 
ಅನುವಾದಿತ ಕೃತಿಗಳು ಒಂದು ಶಬ್ದಕೋಶ ಹಾಗೂ ಒಂದು 
ಬೃಹತ್‌ ನಿಘಂಟು ಮತ್ತು ಮೂರು ಸಂಪಾದಿತ ಕೃತಿಗಳು: 
ಪ್ರಶಸ್ತಿಗಳು: ಕನ್ನಡ ವಕ್ರೋಕ್ತಿ ಜೀವಿತ ಕೃತಿಗೆ ೨೦೦೭ರ 
ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ, ಅದೇ ಕೃತಿಗೆ 
೦೦೪ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 'ಬೇಗುದಿ' 
ಕೃತಿಗೆ ೨೦೧೩ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 
ಆಹ್ಲಾದ ಕೃತಿಗೆ ಗೊರೂರು ಸಾಹಿತ್ಯ ಪ್ರಶಸ್ತಿ, ೨೦೨೧೯ರಲ್ಲಿ 
ಕುವೆಂಪು ಭಾಷಾ ಭಾರತಿ ಜೀವಮಾನದ ಸಾಧನೆಗಾಗಿ 
ನೀಡುವ ವಿಶೇಷ ಪುರಸ್ಕಾರ, ಮೈಕೋ ಕನ್ನಡ ಬಳಗದ ಕಿಟ್ಟೆಲ್‌ 
ಪ್ರರಸ್ಕಾರ(೨೦೧೯), ಮಂಗಳೂರಿನ ಎಸ್‌.ವಿ.ಪಿ. ಸಂಸ್ಕರಣ 
ಮಿತಿಯು ನೀಡುವ "ಎಸ್‌.ವಿ.ಪಿ. ಸಂಸ್ಕರಣ ಪ್ರಶಸ್ತಿ' (೨೦೨೦) 
೦೦೦ದಲ್ಲಿ ರಾಜ್ಯ ಸರ್ಕಾರದಿಂದ ಉತ್ತಮ ಕಾಲೇಜು ಶಿಕ್ಷಕ 
ಪ್ರಶಸ್ತಿ. 


Vol. 08 Issue 7 


೧೨-೧೦-೨೦೨೧ 


ಬಿ.ಎಂ.ಶ್ರೀ ಪ್ರತಿಷ್ಠಾನದಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ 


ಎಂ.ಎ. ರಾಮಾನುಜಯ್ಯಂಗಾರ್‌ ದತ್ತಿ ಕಾರ್ಯಕ್ರಮ(ಜಾಲತಾಣ ಕಾರ್ಯಕ್ರಮ) 


ವಿಷಯ : ಕನ್ನಡಕ್ಕೆ ದಿನಕರ ದೇಸಾಯಿ ಅವರ ಕೊಡುಗೆ 
ಉಪನ್ಯಾಸಕರು : ಪ್ರೊ. 
“ಕನ್ನಡಕ್ಕೆ ದಿನಕರ ದೇಸಾಯಿ ಅವರ ಕೊಡುಗೆ” ಎಂಬ ವಿಷಯದ 
ಮೇಲೆ ಉಪನ್ಯಾಸ ನೀಡಿದ ಪ್ರೊ.ಶಾಂತರಾಜು ಅವರು ಬಿಎಂಶ್ರೀ 
ಪ್ರತಿಷ್ಠಾನದ ಸಾಹಿತ್ಯ 
ಸ್ಮರಿಸಿಕೊಂಡರು. ದಿನಕರ ದೇಸಾಯಿ ಚುಟುಕಗಳ ಬ್ರಹ್ಮ ಮಾತ್ರವಲ್ಲದೆ 
ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕ೦ದ,ರಗಳೆ, ತ್ರಿಪದಿ,ಭಾವಗೀತೆಗಳಿಗೆ 


ತಮ್ಮ ಕೊಡುಗೆ ನೀಡಿದ್ದಾರೆ ಎಂದು ವಿವರಿಸಿದರು.ಅವರು ೪೦೦೦ ಕ್ಕೂ 


[೫] | ಸಸ! 
ಡ್‌ les ಸ್ಯಾ ಹ ಪ್ರತಿಷ್ಠಾನ | 


ಜಾ ಇಂಬ ದ ಸಂಯೋದನ' ತಂದ್‌ 


ದಿನಾಂಕ; DN 


ಹೆಚ್ಚು ಚುಟುಕಗಳನ್ನು ರಚಿಸಿದ್ದಾರೆ.”ಅವು ಚುಟುಕಗಳಲ್ಲ ಕುಟುಕುಗಳು' 
ಎಂದು ದಿನಕರ ದೇಸಾಯಿಯವರೆ ಹೇಳಿಕೊಂಡಿದ್ದಾರೆ. ಅವರ 
ಕುಟುಂಬದ ಪರಿಚಯ, ಅವರ ಹೆಸರಿನೊಂದಿಗಿರುವ ದೇಸಾಯಿ 
ಎಂಬ ಪದ ಸೇರಿದ ಹಿನ್ನೆಲೆಯನ್ನು ವಿವರಿಸಿದರು. ಬಿಎಂಶ್ರೀಯವರ 
ತಳಿರು ಪತ್ರಿಕೆಯಲ್ಲಿ ಅವರ ೪ ಕವಿತೆಗಳು ಪ್ರಕಟಗೊಂಡವು.ಎಂಎ 
ಎಲ್‌ ಎಲ್‌ ಬಿ ಪದವೀಧರರಾದ ದೇಸಾಯಿಯವರು ಸರ್ವೆಂಟ್ಸ್‌ 
ಆಫ್‌ ಇಂಡಿಯಾ ಸಂಸ್ಥೆಯ ಸದಸ್ಯರಾಗುವ ಭಾಗವಾಗಿ ಸಂಯುಕ್ತ 


ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸಾಕಷ್ಟು ಲೇಖನಗಳನ್ನು 


ಬರೆದ ನಂತರ ತಮ್ಮ ಸಂಸ್ಥೆಯ ಸದಸ್ಯರಾಗಲು ಇವರು ಅರ್ಹ 
ಎಂದು ತೀರ್ಮಾನಿಸಿ ಸದಸ್ಯರನ್ನಾಗಿ ಮಾಡಿಕೊಂಡರು. ಅಂದು 


ಕಿರುಪರಿಚಯ 
ಜಟ ರಾಮೇಗೌಡ 


ಮೈಸೂರು ವಿಶ್ವವಿದ್ಯಾನಿಲಯದಿಂದ. 


| 
ಲ 
| 


ಸೇವೆ ಮತ್ತು ಅದರ ಬೆಳವಣಿಗೆಗಳನ್ನು 


ಶಾಂತರಾಜು, ಪ್ರಾಧ್ಯಪಕರು. ವಿಜಯ ಸಂಜೆ ಕಾಲೇಜು 


ಸರ್ವೆಂಟ್ಸ್‌ ಆಫ್‌ ಇಂಡಿಯಾ ಸಂಸ್ಥೆಯ ಸದಸ್ಯರಾಗುವ ಪ್ರಕ್ರಿಯೆ 
ಸರಳವಾಗಿರಲಿಲ್ಲ. 

ದಿನಕರ ದೇಸಾಯಿಯವರ ಸಾಧನೆಯನ್ನು ಡಾ.ಕೆ.ಶಿವರಾಮ 
ಕಾರಂತರು”ದಿನಕರ ದೇಸಾಯಿ ಉತ್ತರ ಕನ್ನಡದ ದೀಪ ಎಂದು 
ಕರೆದರು” ವಿನಾಯಕ ಕೃಷ್ಣ ಗೋಕಾಕರು “ಜನ ಸೇವಕ ಕವಿ” ಎಂದು 
ಕರೆದರು.ಮುಂದುವರಿದು “ಜೀವನವೇ ಆದರ್ಶ ಕಾವ್ಯವಾದ 
ಮಹಾನ್‌ ಶಕ್ತಿ “ ಎಂದು ಕರೆಯುತ್ತಾರೆ. ತಾವು ಬರೆದದ್ದನ್ನು 
ಬದುಕಿ ತೋರಿದ ಕವಿ ಎಂದು ಉಪನ್ಯಾಸಕರು ಹೇಳಿದರು. 
ಹಲವು ಹೋರಾಟಗಳಲ್ಲಿ ಗುರುತಿಸಿಕೊಂಡವರು ದಿನಕರ 
ದೇಸಾಯಿಯವರು. ಕಾರ್ಮಿಕರು, ರೈತರು, ಹಲವು ಸಾಮಾಜಿಕ 
ಹೋರಾಟಗಳ ಮೂಲಕ ಇವರು ತಮ್ಮನ್ನು ಕಟ್ಟಿಕೊಂಡವರು. 
ಜನಸೇವಕ ಪತ್ರಿಕೆಯನ್ನು ಸ್ಥಾಪಿಸಿ ಕವಿ ಸಂಘಟಕರಾಗಿ ದುಡಿದವರು 
ಹಾಗೆಯೇ ಕರ್ನಾಟಕದ ಏಕೀಕರಣ ಚಳುವಳಿ,ಸ್ವಾತಂತ್ರ್ಯ 
ಹೋರಾಟದಲ್ಲಿ  ಭಾಗವಹಿಸಿದರು.ಬದುಕುತ್ತಲೇ ಇತರರಿಗೆ 
ಮಾರ್ಗದರ್ಶಕರಾಗಿದ್ದವರು ಇವರು. 

ಅವರ ಚುಟುಕಗಳು ಜನಿವಾರ,ಕನ್ನಡ ಭಾಷೆ.ಷಷ್ಟ ಬ್ಬಿ, ದೇವರ 
ಪೂಜೆ,ಪಂಪ,ಅಕ್ಕಮಹಾದೇವಿ, ರಾಜಕಾರಣ ಮೊದಲಾದ 
ವಿಚಾರಗಳನ್ನು ಒಳಗೊಂಡಿತ್ತು ಎಂದು ಉಪನ್ಯಾಸಕರು 
ವಿವರಿಸಿದರು. 

ಡಾ.ಬೈರಮಂಗಲ ರಾಮೇಗೌಡ ಅವರು ಉಪನ್ಯಾಸಕರನ್ನು 
ಪರಿಚಯಿಸಿ ದಿನಕರ ದೇಸಾಯಿಯವರ ಸಾಹಿತ್ಯದ ಬಗ್ಗೆ 
ಪ್ರಸ್ತಾಪಿಸಿದರು. ಡಾ.ಬಿ.ಸಿ.ರಾಜಕುಮಾರ್‌ ಅವರು ಭಾಗವಹಿಸಿದ 
ಡಾ.ಆರ್‌.ಲಕ್ಷಿ ಫ£ನಾರಾಯಣ, ಡಾ.ವಿಜಯ ಸುಬ್ಬರಾಜ್‌ 
ಮೊದಲಾದವರಿಗೆ ವಂದಿಸಿದರು ಮತ್ತು ಈ ಜಾಲತಾಣ 
ಗೋಷ್ಠಿಯನ್ನು ನಿರ್ವಹಿಸಿದರು. 


ಜನ್ಮಸ್ಥಳ ರಾಮನಗರ ಜಿಲ್ಲೆಯ ಬೈರಮಂಗಲ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದದಿಂದ ಕನ್ನಡ ಎಂ.ಎ. 
“ಕುವೆಂಪು ಕಾವ್ಯ' ಕುರಿತ ಸಂಶೋಧನೆಗೆ ಪಿಎಚ್‌.ಡಿ. ೬.1 ಪ್ರಥಮ 1೬. ಕಾಲೇಜು, 
ಸ್ನಾತಕೋತ್ತರ ಕೇಂದ್ರಗಳಲ್ಲಿ ೩೫ ವರ್ಷಗಳ 1.1.13 ಕಥೆ, ಕಾದಂಬರಿ, ವಿಮರ್ಶೆ, ಸಂಶೋಧನೆ, ಅಂಕಣ ಬರಹ, ಮಕ್ಕಳ 


ಸಾಹಿತ್ಯ ಸಂಪಾದನೆ, ಅಭಿನಂದನೆ ಪ್ರಕಾರಗಳಲ್ಲಿ ೪೦ಕ್ಕೂ ಹೆಚ್ಚು ಕೃತಿಗಳ ಪ್ರಕಟಣೆ, ಸಿವಿಜಿ ಪಬ್ಲಿಕೇಷನ್ಸ್‌ನಿಂದ "ಕುವೆಂಪು ೧೦೮ನೇ 
ಜನ್ಮ ದಿನಕ್ಕೆ ೧೦೮ ಕೃತಿಗಳು' ಮಾಲಿಕೆ ಮತ್ತು ಸಾಹಿತ್ಯ' ಟ್‌ ೨೫ ಕೃತಿಗಳ ಸಂಪಾದಕ. 


ಕೆಲವು ಪ್ರಕಟಿತ ಕೃತಿಗಳು : 


"ರಸಸಿದ್ಧಿ, ರಸಗ್ರಹಣ', "ರಸಾನುಭೂತಿ', “ರಸಲಹರಿ', “ರಸಯಾನ', "ಸಿಂಧೂರಿ', “ಮಾಯಾ ಕಿನ್ನರಿ', 


“ಕೆಂಗಲ್‌ ಹನುಮಂತಯ್ಯ', “ಹಡಪದ ಅಪ್ಪಣ್ಣ', "ಈ ಪರಿಯ ಸೊಬಗು', “ಜಾನಪದ ದರ್ಶನ', "ಜಗತ್ತಿನ ಜನಪದ ಕಥೆಗಳು', "ಯೇಸು 
ಕ್ರಿಸ್ತ ಮಹಾತ್ಮ ಗಾ೦ದಿ', "ಬುದ್ಧ, ಸ್ವಾಮಿ ವಿವೇಕಾನಂದ”, "ನೆಲ್ಸನ್‌ ಮ೦ಡೆಲಾ', “ಮದರ್‌ ತೆರೆಸಾ', "ಅಲೆಗ್ಲಾಂಡರ್‌', ಚಾರ್ಲಿ ಜಾಫ್ಲಿನ್‌'. 


ಪ್ರಶಸ್ತಿ-ಗೌರವ : 


ಮೈಸೂರಿನ ಕುವೆಂಪು "ವಿದ್ಯಾವರ್ಧಕ ಟ್ರಸ್‌ ನಿಂದ ವಿಶ್ವಮಾನವ ಪ್ರಶಸ್ತಿ, ಸಹಕಾರ ರತ್ನ ಪಿ.ಎಲ್‌. ಲಕ್ಕೇಗೌಡ ಪ್ರಶಸ್ತಿ, 


ಚಿತ್ರದುರ್ಗ ಮುರುಘಾಮಠದ ಮುರುಘಾಶ್ರೀ ಪ್ರಶಸ್ತಿ ಬೃಹತ್‌ ಬೆಂಗಳೂರು. ಮಹಾನಗರ ಪಾಲಿಕೆಯ ನಾಡಪ ಪ್ರಭು ಕೆಂಪೇಗೌಡ ಪ್ರಶಸ್ತಿ, 123 ಕರ್ನಾಟಕ 
ವಿಚಾರವಾದಿ ಸಂಘದ ಕರ್ನಾಟಕ ಮಹಾ ವಿಚಾರರತ್ತ ಪ್ರಶಸ್ತಿ ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿಯಿಂದ ಜಿ. ನಾರಾಯಣಕುಮಾರ್‌ 


ಪ್ರಶಸ್ತಿ, ಎಚ್‌.ಎ.ಎಲ್‌ ರಾಜ್ಯೋತ್ಸವ ಪ್ರಶಸ್ತಿ, ಜಿ.ಪಿ. ರಾಜರತ್ನಂ ಸ್ಮರಣಾರ್ಥ ರಾಮನಗರ “ರತ್ನ ಪ್ರಶಸ್ತಿ, 


ಮೈಸೂರಿನ ದಾಲಚಿ೦ಂತನ ಬಳಗದಿಂದ ಕರ್ನಾಟಕ 


ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ, ರೋಟರಿ ಮಧುಗಿರಿಯಿಂದ ವೃತ್ತಿ ಸೇವಾ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಿರಿಗನ್ನಡ ಪ್ರಶಸ್ತಿ. 
ರಾಮನಗರ ಜಿಲ್ಲಾ ೨ನೇ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷತೆಯ ಗೌರವ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸನ್ಮಾನ ಗೌರವ. ಒಂದು 
ಅವಧಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ. ಉಪನ್ಯಾಸ ಮತ್ತು ಕನ್ನಡ ಜಾಗೃತಿ ವಿಚಾರಗಳ ಪ್ರಚಾರದಲ್ಲಿ ಆಸಕ್ತ. 


Page4 November 2021 Honganasu 


Vol. 08 Issue 7 


- ಡಾ. ಪಿ.ವಿ. ನಾರಾಯಣ 


ಮಜ್ಜನ: ಈ ಸಂಸ್ಕೃತ ಶಬ್ದದ ಮೂಲಾರ್ಥ ನೀರಲ್ಲಿ ಮುಳುಗುಹಾಕುವುದು 
ಎಂದು. ಕನ್ನಡದಲ್ಲಿದು ಸ್ನಾನ ಎ೦ಬ ವಿಶಾಲಾರ್ಥವನ್ನು ಪಡೆದಿದೆ. 

“ಕಾಮಂಗೆ ಮಜ್ಜನ ಎಂದೆತ್ತಿದ ಚಂದ್ರಕಾಂತ ಘಟದೊಳ್‌ ತಂದ . 

, ನೀರರುಹ” ಎಂಬ ಮಾತು " ಪಂಪಭಾರತ' ದಲ್ಲಿದೆ. “ಮಜ್ಜನಕೀಗಳೆ 
ರಾಜಪುತ್ರಿ ನೀಂ ನಡೆ” ಎಂಬ ವಾಕ್ಯ "ಕರ್ಣಾಟಕ ಕಾದಂಬರಿ'ಯದು. 
“ಮಜ್ಜನ೦ಬುಗು' ಎಂದರೆ ಸ್ನಾನಮಾಡು ಎಂದರ್ಥ: “ಉದಿತೋದಿತಂ 
ದಿಗಿಭಗಳೆಂಟುಂ ಒಳ್ಳೊಡರಿಸಿ. ಮಜ್ಜನಂಬುಗುಸೆ” ("ಪಂಪಭಾರತ?. 
“ಮಜ್ಜನಂಬೊಗು' ಎಂಬ ರೂಪವೂ ಸಿಕ್ಕತ್ತದೆ: “ಮಜ್ಜನಂಬೊಕ್ಕು 
ದಿವ ವಸ್ತಮನುಟ್ಟು ಮಗುಟ್ಟು ಬಂದು” (ನಯಸ ಸೇನನ "ಧರ್ಮಾಮೃತ. 
'ಮಜ್ಜನೌಳ್ಳ' ಎಂದರೆ ಸ್ನಾನ ಮಾಡಿಸುವವನು (“ಮಜ್ಜನಪೀಠಂ 
ಸುರಗಿರಿ ಮಜ್ಜನಜಳವಮೃ ತಜಳಧಿಜಳವು ಅಮರೇಂದ್ರಂ 
ಮಜ್ಜನವಳ್ಳಂ” (ಆದಿಪುರಾಣ). ಹಾಗೆಯೇ ಸ್ನಾನಮಾಡಿಸುವವಳು 
“ಮಜ್ಜನವಳ್ಳಿ': “ಅಮರ್ತೈಯರೆ ಮಜ್ಜನವಳ್ಳಿಯರಾಗಿ” (ಅಗ್ಗಳನ 
“ಚ೦ದ್ರಪ್ರಭಮರಾಣ'). ಸ್ನಾನ ಮಾಡುವಾಗ ಕುಳಿತುಕೊಳ್ಳುವ 
ಮಣೆಯನ್ನು “ಮಜ್ಜನಪೀಠ' "ಎನ್ನುತ್ತಿದ್ದರು: “ವಿಭವಂ ಜನ್ಮಾಭಿಷೇಕಕ್ಕೆ 
ತಾನೆ ವಲಂ ಮಜ್ಜನಪೀಠಮಾದತೆಶಯಂ ಹೇಮಾದ್ರಿಗುನ್ಮುದ್ರಿತಂ” 
(ನಾಗಚಂದ್ರನ "ಮಲ್ಲಿನಾಥಪುರಾಣ?. ಸ್ನಾನದ ಮನೆ "ಮಜ್ಜನ 
ಗೃಹ: “ವಸುಧಾರಕಮೆಂಬ ಕೋಷ್ಠಾಂಗಾರಮುಂ ಜೀಮೂತಮೆಂಬ 
ಮಜ್ಜನಗೃ ಹಮುಂ” ("ಆದಿಪುರಾಣ ಎಂಬ ಮಾತಿನಲ್ಲಿ ಅರಮನೆಗಳಲ್ಲಿ 
ನಖದ ಗ ಬೇರೆ ಬೇರೆ ಹೆಸರುಗಳನ್ನ! ಡುತ್ತಿದ್ದ ಪರಿಪಾಟವೂ 
ತಿಳಿದುಬರುತ್ತದೆ. 

ಮೇಲೆ ಉಲ್ಲೇಖಿಸಿದ “ಪಂಪಭಾರತ” “ಆದಿಪುರಾಣ' 
“ಮಲ್ಲಿನಾಥಪುರಾಣ'ಗಳ ಸಾಲುಗಳಲ್ಲಿ "ಮಜ್ಜನ' ಶಬ್ದಕ್ಕೆ ಅಭಿಷೇಕ 
ಎಂಬರ್ಥವೂ ಪ್ರಾಪ್ತವಾಗುವುದು ಸ್ಪ ಷ್ಹವಾಗುತ್ತದೆ. ಈ ಅರ್ಥದಲ್ಲಿ ಈ 
ಶಬ್ದವು ವೀರಶೈವ ಪರಿಭಾಷೆಯಲ್ಲಿ ಸೇರಿಹೋಗಿದೆ. ಲಿಂಗಕ್ಕೆ ಅಭಿಷೇಕ 
ಮಾಡು ಎಂಬರ್ಥದಲ್ಲಿ ಬಸವಣ್ಣನ ವಚನಗಳಲ್ಲಿ “ಬಂಡಿ ತುಂಬ 
ಪತ್ರೆಯ ತಂದು ಕಂಡಕಂಡಲ್ಲಿ ಮಜ್ಜನಕ್ಕೆರೆವಿರಿ” ೈಷೆಯಾಯಿತ್ತೆಂದು 
ಮಜ್ಜನಕ್ಕೆರವರಯ್ಯಾ” ಎಂಬಂತಹ ಮಾತುಗಳು ಸಿಗುತ್ತವೆ. ಜಂಗಮದ 
ವಿಷಯದಲ್ಲಾದರೆ ಈ ಶಬ್ದಕ್ಕೆ ಸ್ನಾನಮಾಡಿಸು "ಎಂಬ ಅರ್ಥ 
ಪ್ರಾಪ್ತವಾಗುತ್ತದೆ: 
ಮಜ್ಜನವ ಮಾಡಿಸುವೆ” ಎಂಬ ಮಹಾದೇವಿಯಕ್ಕನ ಮಾತಿನಲ್ಲಿ 
ಈ ಅರ್ಥವಿದೆ. ಅಷ್ಟಾವರಣಗಳಲ್ಲಿ ಒಂದಾದ ಪಾದೋಕವೆಂದರೆ, 
ಚೆನ್ನಬಸವಣ್ಣ ಮಾತುಗಳಲ್ಲಿ, “ಪಾದೋದಕವೆಂಬುದು ಲಿಂಗ- 
ಕೈ ಮಜ್ಜನಕ್ಕೆಜ್‌ದುದು.” ಅಲ್ಲದೆ “ಪಾದೋದಕದಲ್ಲಿ ಮುಖಪ್ರಕ್ಷಾಲನ 
ಮಾಡುವುದು” ಎಂದು ವಿಧಿಸುತ್ತಾನೆ. ಹರಿಹರನು “ಮಹಮಜ್ಜನ' 
ಎಂಬ ಶಬ್ದವನ್ನು ಬಳಸುತ್ತಾನೆ: “ಸರಿತದಿಂ ಮನೆಗೆ ಬಿಜಯಂಗೆಯ್ದಿ 
ತಂದಂದು। “ಪರಿಮಳೋದಕೂಂದೆ ಮಹಮಜ್ಜನಕ್ಕೆಜೌದು.” 


ಮಡಿ: “ಹಿಮ್ಮಡಿ' ಮುಮ್ಮಡಿಗಳ ಕಾರುಬಾರು 
ಮಠಮಾನ್ಯಗಳಲ್ಲಿ ಪಾಠಪೀಠಗಳಲ್ಲಿ ಹಿಮ್ಮಡಿ (ಹಿಂದೆಯೂ 
ಮಡಿ) ಮುಮ್ಮಡಿ (ಮುಂದೆಯೂ ಮಡಿ) ಪಾರುಪತ್ಕೆ ಮಾಡುವುದು 


“ನಾನು ಮಜ್ಯನವ ಆ 1 ಮುನ್ನವೆ ಜಂಗಮಕ್ಕೆ 


ನಮ್ಮೆಲ್ಲರ ಅನುಭಕ್ಕೆ ಬಂದಿರುವಂಥದೇ. ಹೌದು, ಈ ವಾರದ 
ಪ್ವಚನ ಮಡಿ ಪುರಾಣವನ್ನು ಕುರಿತದ್ದೇ. ಅಲ್ಲದೆ, ಮಡಿಮೈಲಿಗೆಗಳು 
ಅವಳಿಜವಳಿಗಳು, ಹೀಗಾಗಿ ಇದು ಜೋಡಿ ಸಂಕಥನವೂ ಹೌದು. 

ಮಡಿ ದ್ರಾವಿಡ ಮೂಲದ್ದೇ; ಈ ಶಬ್ದ ಸಂಸ್ಕೃತದಲ್ಲಿ 
ಕಾಣಸಿಗುವುದಿಲ್ಲ. ತಮಿಳಿನಲ್ಲಿ ಮಟಿ ಎಂದೂ, ತೆಲುಗಿನಲ್ಲಿ ಮಡಿ 
ಮಡುಗು ಎಂದೂ, ತುಳುವಿನಲ್ಲಿ ಮಡಿ ಎಂದೂ ಇದರ ರೂಪಗಳು 
ದೊರೆಯುತ್ತವೆ. ಎಲ್ಲ ಭಾಷೆಗಳಲ್ಲೂ ಅರ್ಥ ಸುಮಾರು ಒಂದೇ; 
ಪರಿಶುದ್ಧತೆ, ಒಗೆದ ಬಟ್ಟೆ, ನಾರುಡೆ, ಹತ್ತಿಯ ಅಥವಾ ರೇಷ್ಮೆ ಬಟ್ಟೆ 
ಹಾಗೂ ಧಾರ್ಮಿಕ ಶುಚಿತ್ವ ಎಂಬರ್ಥಗಳಿವೆ. ಪ್ರಾಯಶಃ ಇವೆಲ್ಲ 
ಮೊದಲಿನಿಂದಲೂ ಇದ್ದುವಾಗಿರದೆ, ಕಮೇಣ ಈ ಶಬ್ದದ ಅರ್ಥ 
ವಿಸ್ತಾರಗೊಂಡಂತೆ ಕಾಣುತ್ತದೆ. ಏಕೆಂದರೆ. ಕನ್ನಡದ ನಿದರ್ಶನಗಳನ್ನು 
ತೆಗೆದುಕೊಂಡರೆ, ಮಡಿ” ಎಂಬುದು ಬಟ್ಟೆ ಒಗೆಯುವುದು 
ಎಂಬರ್ಥದಲ್ಲಿಯೂ, ಬಟ್ಟೆ ಒಗೆಯುವ ವೃತ್ತಿಯವನು ಎಂಬರ್ಥದಲ್ಲಿ 
ಮಡಿವಳ, ಮಡಿವಾಳ, ಮಡಿವಳ್ಳ ಎಂಬ ಶಬ್ದಗಳೂ ಮೊದಲಿನಿಂದಲೇ 
ಬಳಕೆಯಲ್ಲಿವೆ. ಹೀಗಾಗಿ ಮೊದಲು ಬಟ್ಟೆ “ಶುದ್ಧಿಗೆ ಅನ್ವಯಿಸುತ್ತಿದ್ದ 
ಅರ್ಥವು ಬರಬರುತ್ತ ವ್ಯಾಪಕತೆಯನ್ನು ಪಡೆಯಿತು. 

“ಬಗೆಯುತ್ತುಮಿರ್ದ ಮಡಿವಳನ ಮುಂದಣ ಮಡಿಯುಮಂ 
ತನ್ನೊಡನೆಯ ಗೋವಳಿಗರುಟ್ಟ ಮೈಲಿಗೆಯುಮ೦ ಮಧುಸೂದನಂ 
ಕಂಡು” ಎಂಬ ನೇಮಿಚಂದ್ರನ "ನೇಮಿನಾಥ ಪುರಾಣ'ದಲ್ಲಿ ಮಡಿ 
ಎಂಬುದಕ್ಕೆ ಶುಭ್ರವಾದ ಬಟ್ಟೆ ಎಂಬುದು ಅದಕ್ಕೆ ವಿರುದ್ಧವಾದ 
ಮೈಲಿಗೆಯ ಉಲ್ಲೇಖದಿಂದ ಸ್ಪಷ್ಟವಾಗುತ್ತದೆ. ಅಂತೆಯೇ “ಮಂಡೆಯ 
ಬೋಳಿಸಿಕೊಂಡು ಮಡಿದು ಗೋಸಿಯ ಕಟ್ಟಿದಡೇನು?” ಎಂಬ ಜೇಡರ 
ದಾಸಿಮಯ್ಯನ ಮಾತಿನಲ್ಲೂ ಶುಭ್ರವಾದ (ಮಡಿದು-ಮಡಿಯಾದ) 
ಬಟ್ಟೆ ಎಂಬರ್ಥವಿದೆ. "ಬಸವ ಪುರಾಣ'ದಲ್ಲಿ ಉಬ್ಬ ಹಾಕುವ ರೀತಿ 
ವರ್ಣಿತವಾಗಿದೆ: “ಕುದಿಸಿ ಉದಕದೊಳುಲುಬಿ ಬೀಸುತ್ತೊಗೆದು 
ಪರಡಿ ಮಡಿಗಳಹುದಕ್ಕಟಾ ಮುನಿದೆ”. ಆದರೆ “ಪಂಪ 
“ತನ್ನುಡುವುಪಟಂಗಳ್‌  ಮಡಿಯೊಳಾಗೆಯುಂ” ಪ 
“ಧರ್ಮಾಮೃತ' “ಮಡಿಯನುಡುವಂತೆ ಸಮೆದಾಭರಣಮಂ 
ತೊಡುವಂತೆ” ಎಂಬಲ್ಲಿ ರೇಷ್ಮೆ ಎಂಬರ್ಥವಿರುವಂತೆ ತೋರುತ್ತದೆ. 
“ಮಡಿ' ದ್ರಾವಿಡ ಪದ, ಆದರಿದು ಕ್ವಚಿತ್ತಾಗಿ ಸಂಸ್ಕೃತದಲ್ಲಿಯೂ ಬಳಕೆ 
ಯಾದಂತಿದೆ: ಇಡಿಯಾದ ಬಟ್ಟೆ ಎಂಬರ್ಥದಲ್ಲಿ ಜೈನ ಕಾವ್ಯಗಳಲ್ಲಿದು 
ಬಳಕೆಯಾಗಿದೆಯೆಂದು ಕೆಲವು ವಿದ್ವಾಂಸರ ಸ೦ಶೋಧನೆ. 

ಕೇವಲ ಒಗೆದು ಶುಭ್ರಗೊ೦ಡ ಬಟ್ಟೆ ಎನ್ನುವುದು ಬರಬರುತ್ತ 
ವೈಯಕ್ತಿಕ ಶೌಚ ಎಂಬರ್ಥದಲ್ಲಿ ಅಮೂರ್ತ ಕಲ್ಪನೆಯಾಯಿತು. ಕನ್ನ! ಡದ 
ಮಡಿ ಶಬ್ದ ಈ ಅರ್ಥದಲ್ಲಿ ಬಳಕೆಗೊಂಡುದು ಈಚಿನ ಶತಮಾನಗಳಲ್ಲಿ, 
“ಮಡಿಮಡಿಯೆಂದು ಅಡಿಗಡಿಗ್ದಾರುವೆ ಮಡಿಮಾಡುವ ಬಗೆ ಬೇರುಂಟು 
ಎಂಬಂತಹ ಕಡೆಗಳಲ್ಲಿ, ಅಂದರೆ ಬ್ರಾಹ್ಮಣ ಬರಹಗಳಲ್ಲಿ. ಈ ಆಚರಣೆ 
ಮೊದಲಿನಿಂದಲೂ ಇರಬಹುದು, ಆದರೆ ಬ್ರಾಹ್ಮಣರಲ್ಲಾದ್ದರಿ೦ದಲೂ 
ಬ್ರಾಹ್ಮಣೇತರರ ರಚನೆಗಳಲ್ಲಿ ಈ ಅರ್ಥದಲ್ಲಿ ಇದನ್ನು ಬಳಸುವ 
ಪ್ರಮೇಯ ಬಂದಿಲ್ಲ. ಪಂಚಸೂತಕಗಳ ಪರಿಕಲ್ಪನೆಯಲ್ಲಿ ಮಡಿಯಾದ 
ವ್ಯಕ್ತಿ ಇತರರನ್ನು ಮುಟ್ಟಕೊಳ್ಳದಿರುವುದು. ಮುಖ್ಯವಾಯಿತು. 
ಜಾತಿಸೂತಕ, ಜನನಸೂತಕ, ಪ್ರೇತಸೂತಕ, ಉಚ್ಚಿಷ್ಟಸೂತಕ ಮತ್ತು 
ರಜಸ್ಸೂತಕಗಳೇ ಇವು. ಸೂತಕ ಎಂಬ ಶಬ್ದದಲ್ಲಿನ "ಸೂತ' ಎಂಬುದು 
ಹುಟ್ಟನ್ನು ಸೂಚಿಸುತ್ತದೆ; ಹಾಗಾಗಿ ಜಾತಿಯನ್ನೂ ಸೂಚಿಸುತ್ತದೆ. ಮಗು 
ಹುಟ್ಟಿದಾಗ ಅಥವಾ ಗರ್ಭಪಾತವಾದಾಗ ತಂದೆತಾಯಿಯರಿಬ್ಬರೂ 
ಅಶೌಚವನ್ನಾಚರಿಸಬೇಕೆಂದು ೭ನೇ ಪುಟಕ್ಕೆ ಗೌತಮ, ವಾಸಿಷ್ಠರಂತಹ 
ಧರ್ಮಶಾಸ್ತ್ರಕಾರರು ನಿಯಮಿಸುತ್ತಾರೆ; ೭ನೇ ಪುಟಕ್ಕೆ 


Honganasu November 2021 


Vol. 08 Issue 7 


ಬಿಎಂಶ್ರೀ ಪ್ರತಿಷ್ಠಾನ ನಡೆದು ಬಂದ ದಾರಿ-೩ 
ಬಿ.ಆರ್‌. ರವೀಂದ್ರನಾಥ 
ಹಿಂದಿನ ಸಂಚಿಕೆಯಿಂದ 


ಪ್ರತಿಷ್ಠಾನವನ್ನು ಕಟ್ಟಿ ಬೆಳಸಿದ ಮಹನೀಯರು ೧ 


ನಿಟ್ಟೂರು ಶ್ರೀನಿವಾಸರಾವ್‌ (೨೪ ಆಗಸ್ಟ್‌ ೧೯೦೩ -೧೨ ಆಗಸ್ಟ್‌ ೨೦೦೪) 

ನಿಟ್ಟೂರು ಶ್ರೀನಿವಾಸರಾವ್‌ ಅವರು ಗಾಂಧಿವಾದಿಯಾಗಿ ಇಂಡಿಯಾದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದವರು. ಕರ್ನಾಟಕ 
ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಇವರು ಕೇ೦ದ್ರ ಜಾಗೃತ ಆಯೋಗದ ಮೊದಲ ಮುಖ್ಯಸ್ಥರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 
ಕೆಲಕಾಲ ಅಂದಿನ ಮೈಸೂರು ರಾಜ್ಯದ ಪ್ರಭಾರಿ ರಾಜ್ಯಪಾಲರೂ ಆಗಿದ್ದ ಇವರು ಮಹಾತ್ಮ ಗಾಂಧಿಯವರ ಆತ್ಮಕತೆಯನ್ನು ಕನ್ನಡಕ್ಕೆ ತಂದವರಲ್ಲಿ 
ಮೊದಲಿಗರು. 

ನಿಟ್ಟೂರು ಶ್ರೀನಿವಾಸರಾಯರು ಬೆಂಗಳೂರಿನಲ್ಲಿ ಹುಟ್ಟಿದರೂ ಅವರ ತಂದೆ ಶಾಲಾ ಶಿಕ್ಷಕರಾಗಿದ್ದುರಿಂದ ಹೊಸದುರ್ಗ, ಚಳ್ಳಕೆರೆ, 
ಮತ್ತು ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಆಮೇಲೆ ಬೆಂಗಳೂರಿನ ಸೆಂಟ್ರಲ್‌ ಕಾಲೇಜಿನಲ್ಲಿ ವಿಜ್ಞಾನ ಪದವಿ ಪಡೆದು ನ್ಯಾಷನಲ್‌ 
ಪ್ರೌಢಶಾಲೆಯಲ್ಲಿ "ಶಿಕ್ಷಕರಾದರು. ಕೆಲಕಾಲದ ನಂತರ ಮದ್ರಾಸ್‌ ಕಾನೂನು ಕಾಲೇಜು ಸೇರಿ ೧೯೨೭ರಲ್ಲಿ ಕಾನೂನು ಪದವೀಧರರಾದರು. 

ಬೆಂಗಳೂರಿನಲ್ಲಿ ವಕೀಲಿವೃತ್ತಿಯಲ್ಲಿ ತೊಡಗಿದ ಇವರು ೧೯೫೨ರಲ್ಲಿ ಮೈಸೂರು ರಾಜ್ಯದ ಬಾರ್‌ ಕೌನ್ನಿಲಿನ ಮೊದಲ ಅಧ್ಯಕ್ಷರಾಗಿ 
ಆಯ್ಕೆಯಾದರು.ಕೆಂಗಲ್‌ ಹನುಮಂತರಾಯರು ಮುಖ್ಯಮಂತ್ರಿಗಳಾಗಿದ್ದಾಗ ಸವ ರಾಜ್ಯದ ಅಡ್ಡೊಕೇಟ್‌ ಜನರಲ್‌ ಆಗಿ ನೇಮಿತರಾದರು. 
೧೯೬೧ರಲ್ಲಿ ರಾಜ್ಯ ಉಚ್ಚನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯೂ ಆದರು. ೧೯೬೪ರ ಫೆಬ್ರವರಿಯಲ್ಲಿ ಪ್ರಧಾನಿ ಪಂ. ಜವಾಹರಲಾಲ್‌ 
ನೆಹರು ಕೇಂದ್ರ ಜಾಗೃತ ಆಯೋಗವನ್ನು ರಚಿಸಿದಾಗ ನಿಟ್ಟೂರರು ಅದರ ಮೊದಲ ಆಯುಕ್ತರಾಗಿ ನೇಮಕಗೊಂಡರು. 

ನಿಟ್ಟೂರರು ತಮ್ಮ ೧೮ನೇ ವಯಸಿನಲ್ಲೇ ಭಾರತೀಯ! ರಾಷ್ಟ್ರೀಯ ಕಾಂಗೆಸ್‌ ಸೇರಿ ಚಳವಳಿಗೆ ಧುಮುಕಿದರು. ಕಾಂಗ್ರೆಸ್ಸಿನ ಮೈಸೂರುಪ್ರಾಂತ್ಯ 
ವಿಭಾಗದ ಚಟುವಟಿಕೆಗಳಲ್ಲಿ ಶ್ರೀನಿವಾಸರಾಯರು ಪೂರ್ಣರೂಪದಲ್ಲಿ ತೊಡಗಿಸಿಕೊಂಡರು ಮತ್ತು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದರು. 
ಕೆಲಕಾಲ ಅವರು ಧಾರವಾಡದ ಕಾಂಗ್ರಸ್‌ ಘಟಕವನ್ನು ಮುನ್ನ ಡೆಸಿದರು. ೧೯೪೨ರ ಕ್ವಿಟ್‌ ಇಂಡಿಯಾ ಚಳವಳಿಯಲ್ಲಿ ಅವರು ನೇತಾರರಾದ 
ಕಮಲಾದೇವಿ ಚಟ್ಟೋಪಾಧ್ಯಾಯ, ಆರ್‌ ಆರ್‌ ದಿವಾಕರ ಮತ್ತು ಯು ಎಸ್‌ ಮಲ್ಯ ಮುಂತಾದವರಿಗೆ ಆಶ್ರಯ ಕಲ್ಪಿಸಿದರು. 

೧೯೨೭ರಲ್ಲಿ ಗಾಂಧಿಯವರು ಬೆ೦ಗಳೂರಿಗೆ ಭೇಟಿಯಿತ್ತಾಗ ನಿಟ್ಟೂರರು ಅವರ ಆತ್ಮಕತೆಯನ್ನು ಅನುವಾದಿಸಲು ಅನುಮತಿ ಬೇಡಿದರು. 
ಅವರು ಮತ್ತು ಅವರ ಪತ್ನಿ ಇಬ್ಬರೂ ಸೇರಿ ಮಾಡಿದ ಆ ಅನುವಾದವು ಕನ್ನಡ ದೈನಿಕಗಳಾದ ವಿಶ್ವಕರ್ನಾಟಕ ಮತ್ತು ಲೋಕಮತಗಳಲ್ಲಿ 
ಧಾರಾವಾಹಿಯಾಗಿ ಮೂಡಿಬಂತು. ಆ ಅನುವಾದಕ್ಕೆ ಅವರು ಸತ್ಯಶೋಧನೆ ಎಂಬ ಶೀರ್ಷಿಕೆ ನೀಡಿದರು. ಕರ್ನಾಟಕ ಗಾಂಧಿ ಸ್ಮಾರಕ 
ನಿಧಿಯ ಅಧ್ಯಕ್ಷರಾಗಿ ಹಾಗೂ ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿಯೂ ಅವರು ದುಡಿದರು. ಖಾದಿ ಪ್ರಚಾರಕ್ಕಾಗಿ ಖಾದಿ ಘಟಕವನ್ನೂ 
ಪ್ರಾರಂಭಿಸಿದರು. 
ನಿಟ್ಟೂರು ಶ್ರೀನಿವಾಸರಾಯರು ಸತ್ಯಶೋಧನ ಪ್ರಕಟಣ ಮಂದಿರ ಹಾಗೂ ಸತ್ಯಶೋಧನ ಪುಸ್ತಕ ಮಂದಿರಗಳನ್ನು ಸ್ಥಾಪಿಸಿ ಹಲ ಪುಸ್ತಕಗಳನ್ನು 
ಹೊರತಂದರು. ಶಿವರಾಮ ಕಾರಂತರ ಬಾಲಪ್ರಪಂಚವು ಇದೇ ಸಂಸ್ಥೆಯಿಂದ ಪ್ರಕಟಗೊಂಡಿತು. ಅದೇ ರೀತಿ ಸಿ ಕೆ ವೆಂಕಟರಾಮಯ್ಯ, 
ಕುವೆಂಪು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್‌ ಹಾಗೂ ಜಿ ಪಿ ರಾಜರತ್ನಂ ಅವರ ಕೃತಿಗಳೂ ಬೆಳಕು ಕಂಡವು. ಡಿವಿಜಿಯವರು ನಿಟ್ಟೂರರ 
ಮೇಲೆ ತುಂಬ ಪ್ರಭಾವ ಬೀರಿದ್ದರು. ಡಿವಿಜಿಯರವರ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಸೇರಿದ ಅವರು ಮುಂದೆ ಅದರ ಗೌರವ 
ಕಾರ್ಯದರ್ಶಿಯೂ ಆದರು. ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಜಾರಿಗೆ ಅವರು ಅಪಾರವಾಗಿ ಶ್ರಮಿಸಿದರು. 

ನಿಟ್ಟೂರರ ಸಮಾಜಸೇವೆ ಹಾಗೂ ಸಾಹಿತ್ಯ ಸೇವೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯಸರ್ಕಾರವು ಅವರನ್ನು ವಿಶೇಷವಾಗಿ 
ಗೌರವಿಸಿತಲ್ಲದೆ ಬೆಂಗಳೂರಿನ ಪ್ರಮುಖ ರಸ್ತೆಯೊಂದಕ್ಕೆ ಅವರ ಹೆಸರನ್ನೇ ಇಟ್ಟಿದೆ. ೨೦೦೨ರಲ್ಲಿ ಸಾಹಿತ್ಯ ಮತ್ತು ಮಾನವೀಯ ಮೌಲ್ಯವರ್ಧನೆಯ 
ಕ್ಷೇತ್ರದಲ್ಲಿನ ಅವರ ಕೊಡುಗೆಗಾಗಿ ರಾಜ್ಯ ಸರಕಾರ ಅವರನ್ನು ಗೌರವಿಸಿತು. ಅವರು ಹಿರಿಯ ನಾಗರಿಕರ ಅಭ್ಯುದಯಕ್ಕಾಗಿ ಪರಿಶ್ರಮಿಸುವ 
ಹಿರಿಯ ನಾಗರಿಕರ ವೇದಿಕೆಯನ್ನೂ ಸೇರಿದರು. ಶ್ರೀನಿವಾಸರಾಯರು ಸಂಗೀತದಲ್ಲೂ ಅಮಿತ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ಅವರು 
ಬೆಂಗಳೂರಿನಲ್ಲಿ ಆನದ್ಭವಾದ್ಯ ಕಲೆಯ ಉತ್ತೇಜನಕ್ಕಾಗಿ ರೂಪುಗೊಂಡ ಆನದ್ದವಾದ್ಯ ಕಲಾಕೇಂದ್ರದ ಅಧ್ಯಕ್ಷರಾಗಿದ್ದರು. ನೂರು ವರ್ಷಗಳ 
ತುಂಬು ಜೀವನ ನಡೆಸಿದ ಅವರು ೧೨ನೇ ಅಗಸ್‌ ೨೦೦೪ರಲ್ಲಿ ನಿಧನ ಹೊಂದಿದರು. 

ನಿಟ್ಟೂರು ಶ್ರೀನಿವಾಸರಾಯರು ಬಿಎಂಶ್ರೀ” ಪ್ರತಿಷ್ಠಾನದ ಸ್ಥಾಪಕ ಸದಸ್ಯರಾಗಿ ಸ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಅವರು ೧೦-೩-೧೯೮೦ 
ರಿಂದ ೮-೧೦-೧೯೮೬ ವರೆಗೆ ಅಧ್ಯಕ್ಷರಾಗಿ ಪ್ರತಿಷ್ಠಾನದ ಬೆಳವಣಿಗೆಯಲ್ಲಿ "ಬಹು ಮುಖ್ಯ ಪಾತ್ರ ವಹಿಸಿದ್ದರು. ಬಿಎಂಶ್ರೀ ಪ್ರತಿಷ್ಠಾನದ 
ಚಟುವಟಿಕೆಗಳನ್ನು ನಡೆಸಲು ಸ್ವಂತ ಜಾಗವಿರುವುದು ಅವಶ್ಯ ಎಂದು ಮನಗಂಡು, ಪ್ರತಿಷ್ಠಾನಕ್ಕೆ ನಿವೇಶನವನ್ನು ಗುತ್ತಿಗೆ ಆಧಾರದ ಮೇಲೆ 
ದೊರಕಿಸಿ ಕೊಡಲು ತಾವೇ ಮುಂದೆ ನಿಂತು ಶ್ರಮವಹಿಸಿದರು. ನಂತರ ಬಿಎಂಶ್ರೀ ಪ್ರತಿಷ್ಠಾನದ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿದ್ದ ಧನಸಹಾಯ 
ಪಡೆಯಲು ಹಲವು ರೀತಿಗಳಲ್ಲಿ ಶ್ರಮಿಸಿದರು. ನಾಡಿನ ಪ್ರಾತಃಸ್ಮರಣೀಯರಾದ ನಿಟ್ಟೂರು ಶ್ರೀನಿವಾಸರಾಯರು ಪ್ರತಿಷ್ಠಾನಕ್ಕೆ ನೀಡಿರುವ ಕೊಡುಗೆ 
ಅಪಾರವಾದದ್ದು. ಅವರಿಗೆ ಪ್ರತಿಷ್ಠಾನವು ಚಿರ ಯಣಿಯಾಗಿದೆ. 
(ಮಾಹಿತಿ: ವಿಕಿಪಿಡಿಯಾ) (ಮುಂದುವರಿಯುವುದು) 


[2೮60 | November 2021 Honganasu 


Vol. 08 Issue 7 


I 


ಈ ಸ್‌ 
ಸಂ 


One 


ಗೌ ಕಾ ಚಾಲ ಹಾಲೆ ಎಐ ಎಎ 2.) 


ಸ್ವರ 
ಬೆಂಗಳೂರು: ಬಿಎಂಕ್ರೀ ಪ್ರ 

2020ರ "ಶಾ. ಬಾಲುರಾವ್‌ ಯುವ ಬರಹಗಾರ 

ಪ್ರಶಸ್ತಿ'ಗೆ ಹರೀಶ್‌ ಹಾಗಲವಾಡಿ ಅವರ "ಬುಷ್ಯ 

 ಶೈಂಗ್‌ ಕೃತಿ ಹಾಗೂ "ಶಾ. ಬಾಲೂರಾವ್‌ ಅನುವಾದ 


ಮನವ ಅನುವಾದ ಕೃತಿಗಳು ಆಯ್ಕೆಯಾಗಿವೆ. ಪ್ರಶಸ್ತಿಯು 
ಅರಾಮ 7. ತೂ 25 ಸಾವಿರರೂ, ನಗದು ಹಾಗೂಸ್ಮರಣಿಕೆ 
ತರ ದಾಸ್‌ ಒಳಗೊಂಡಿರುತ್ತದೆ. ಯುವ ಬರಹಗಾರ ಪ್ರಶಸ್ತಿಯ | \ 
ಫಗ ಬಯ್ಯ ಸಮಿತಿಯಲ್ಲಿ ಡಾ. ಆನಂದರಾಮ ಉಪಾಧ್ಯ | 
ಗೆ " ಮತ್ತು ಡಾ. ಆನಂದಮೂರ್ತಿ ಗ pe | | 
ಪ್ರಶಸ್ತಿಯ ಸಮಿತಿಯಲ್ಲಿ ಪ್ಲೊ.ಎಂ.ಎಸ್‌. | 
81 ಇಂಚ ತಾ ಪೆಂ: ನಗರಗೆರೆ ರಮೇಶ್‌ | | 
| 


ಬಿಎಂಶ್ರೀ ಪ್ರತಿಷ್ಠಾನದ [ಚೈ] 
ಅಧ್ಯಕ್ಷರಾಗಿ ಆಯ್ಕೆ 1೨.1 


ಬೆಂಗಳೂರು: ಬಿಎಂಶ್ರೀ ಪ್ರತಿಷ್ಠಾನದ ನೂತನ ಅಧ್ಯಕ್ಷರಾಗಿ ಡಾ. 
ಬೈರಮಂಗಲ ರಾಮೇಗೌಡ ಆಯ್ಕೆಯಾಗಿದ್ದು, ಇತ್ತೀಚೆಗೆ ಅಧಿಕಾರ 
ವಹಿಸಿಕೊಂಡರು. ಬ್ರೆರಮಂಗಲ ರಾಮೇಗೌಡ ಅವರು 35 

೫ ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ 
೫" ಸರಕಾರ್ಮಿಪ್ರಥಮ ದರ್ಜೆ ಕಾಲೇಜು 
ಸ್ನಾತಕೋತ್ತರ ಕೇಂದ್ರಗಳಲ್ಲಿಸೇವೆ ಸಲ್ಲಿಸಿದ್ದಾರೆ. 
| ವಿಮರ್ಶೆ, ಸಣ್ಣಕಥೆ, ಕಾದಂಬರಿ, ವ್ಯಕ್ತಿಚಿತ್ರ, 


೫ನೇ ಪುಟದಿಂದ 
ಆದರೆ ಇದು ಅನ್ವಯಿಸುವುದು ಮೇಲುವರ್ಣದವರಿಗೆ, ಅದರಲ್ಲೂ ಬ್ರಾಹ್ಮಣರಿಗೆ. ಇದು ಮಾನಸಿಕ ಶುಚಿತ್ವದ ಜೊತೆಗೆ ದೇಹಸ್ಥಿತಿಯ ಶುಭ್ರತೆ 
ಹಾಗೂ ಹುಟ್ಟಿನ ಶ್ರೇಷ್ಠತೆಗಳಿಗೂ ಅನ್ವಯಿಸಿತ್ತು. ಧಾರ್ಮಿಕಾಚರಣೆಗಳಲ್ಲಿ ಮಡಿಗೆ ವಿಶೇಷಪ್ರಾಧಾನ್ಯ: ಪೂಜೆ, ಯಜ್ಞ, ವ್ರತ ಮುಂತಾದವುಗಳನ್ನು 
ಮಾಡುವವನು ಮಡಿ ಉಡಬೇಕು. ಮಡಿ ವ್ಯಕ್ತಿ ಎಂದರೆ ಪವಿತ್ರ; ಆದ್ದರಿಂದ ಅಪವಿತ್ರನನ್ನು ಮುಟ್ಟಿಕೊ೦ಡರೆ ಸ್ನಾನಮಾಡಬೇಕೆಂಬ ನಿಯಮ ಬಂತು 
ಗಂಡನನ್ನು ಕಳೆದುಕೊ೦ಡ ವಿಧವೆ (ಪ್ರಾಯಶಃ ಸದಾ ಪಾವಿತ್ರ್ಯವನ್ನುಳಿಸಿಕೊಳ್ಳಬೇಕೆಂಬ ನಿರೀಕ್ಷೆಯಿಂದ) ತಲೆ ಬೋಳಿಸಿಕೊಂಡು "ಮಡಿ'ಯಾಗುವ 
ಸಂಪ್ರದಾಯ ಬಂತು. "ಮಡಿ ಹೆಂಗಸು' ಬ್ರಾಹ್ಮಣವರ್ಗದಲ್ಲಿ ವ್ಯಾಪಕ ಬಳಕೆಯ ಶಬ್ದ. "ಮಡಿ ಗಂಡಸು' ಎ೦ಬ ಶಬ್ದವಿಲ್ಲ! 

ಮಡಿಯಲ್ಲಿರುವ ವ್ಯಕ್ತಿ ಅದಕ್ಕೆಂದೇ ಒಗೆದು ಹಾಕಿದ ಬಟ್ಟೆಯನ್ನೋ, ರೇಷ್ಮೆ ವಸ್ತವನ್ನೋ ನಾರುಮಡಿಯನ್ನೋ ಧರಿಸುತ್ತಾನೆ. ಸಂಸ್ಕೃತದ 
“ವಲ್ಕಲ' ಎಂದರೆ ನಾರುವಸ್ತ; ವಲ್ಕಲ, ಅದು ಮರದ ತೊಗಟೆಯನ್ನೂ ನಾರಿನಿಂದ ಮಾಡಿದ ವಸ್ತ್ರವನ್ನೂ ಸೂಚಿಸುತ್ತದೆ; ತಪಸ್ವಿಗಳು ಉಡುತ್ತಿದ್ದ 
ಬಟ್ಟೆ. ಕನ್ನಡದಲ್ಲಿ ನಾರು, ನಾರುಡೆ, ನಾರುಡು, ನಾರಸೀರೆ ಮುಂತಾದ ಶಬ್ದಳ ಬಳಕೆಯಿತ್ತು: ನಾರುಮಡಿ ಪ್ರಾಯಶಃ ಈಚಿನ ರೂಪ. ನಾರಿನಿಂದ 
ತಯಾರಿಸಿದ ಬಟ್ಟೆ ಎಂರ್ಥದ ಜೊತೆಗೆ, ನಾರೇ ಮಡಿ ಎ೦ಬ ಭಾವನೆ ಇದರಲ್ಲಿ ಸೇರಿರುವಂತಿದೆ. 
ಭಾಷೆಯಲ್ಲಿ ಸಾಮಾನ್ಯವಾಗಿ ಒಂದು ಪರಿಕಲ್ಪನೆಗೆ ವಿರುದ್ಧವಾದ ಮತ್ತೊಂದು ಇದ್ದೇ ಇರುತ್ತದೆ, ಅದಕ್ಕನುಗುಣವಾದ ಶಬ್ದವೂ ಸೃಷ್ಟಿತವಾಗುತ್ತದೆ 
ಹೀಗೆ ಕನ್ನಡದಲ್ಲಿ "ಮೈಲಿಗೆ' ಎಂಬುದು "ಮಡಿ'ಯ ವಿರುದ್ದ ಪರಿಕಲ್ಪನೆಯ ಶಬ್ದ. ಈ ಶಬ್ದವು ಮೈಲಗೆ ಹಾಗೂ ಮೈಲಿಗೆ ಎಂಬೆರಡೂ ರೂಪಗಳಲ್ಲಿ 
ದೊರೆಯುತ್ತದೆ. "ಮಡಿ' ಯಾವ್ಯಾವ ನೆಲೆಗಳಲ್ಲಿ ಬಳಕೆಯಾಯಿತೋ ಆ ಎಲ್ಲ ನೆಲೆಗಳಲ್ಲಿ ಅದರ ವಿರುದ್ಧವಾದ ಮೈಲಿಗೆಯೂ ಬಳಕೆಯಾಗಿದೆ 
ರನ್ನ "ಅಜಿತ ಪುರಾಣ'ದಲ್ಲಿ “ಅಗಲೊಳಿಕ್ಕಿದ ಉಳ್ಳುಣಿಸಮೇಧ್ಯಮೆ೦ ಎ೦ಜಲು೦ ಅಪ್ಪುದು, ಉಟ್ಟ ಪುಟ್ಟುಗೆಗಳು೦ ಅಂತೆ ಮೈಲಗೆಗಳಪ್ಪುವು 
ಎ೦ಬ ವಾಕ್ಯವಿದೆ. ಇಲ್ಲಿ ಉಟ್ಟು ಬಿಟ್ಟ ಬಟ್ಟೆ ಎಂಬರ್ಥ ಇಲ್ಲದೆ. ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ನೇರವಾಗಿಯೇ ಬಂದಿದೆ: “ಉಟ್ಟು ಕಳೆದ ಮೈಲಿಗೆಗೆ 
ಸವಿದೊಗಡಿಸಿದ ಕೂಳ್ಗೆ ಕೈಯಾಂತವಂ ಬೇರೆ ಸಂದೆಗವಿಲ್ಲ.” ಆಗಲೇ ನೋಡಿದ "ನೇಮಿನಾಥ ಪುರಾಣ'ದ ಉಲ್ಲೇಖದಲ್ಲಿನ “ಗೋವಳಿಗರುಟ್ಟ 
ಮೈಲಿಗೆಯುಮಂ ಕಂಡು” ಎಂಬಲ್ಲಿ ಕೊಳಕು ಬಟ್ಟೆ ಎಂಬರ್ಥವಿದೆ. ಈ ಅರ್ಥ ಕನಕದಾಸರ'ನಳಚರಿತೆ'ಯಲ್ಲಿ ಸ್ಪಷ್ಟವಾಗಿಯೇ ಇದೆ: “ಮೈಲಿಗೆಂ 
ಸೀರೆಯನುಟ್ಟು ತನು ಕಳೆತೆಗೆಯೆ ಕೈಗಲ್ಲದಲಿ ನಿಂದಿಹ ಸತಿಯನೀಕ್ಷಿಸಿದ.” ಅಂದರೆ ಒಗೆಯಬೇಕಾದ ಬಟ್ಟೆ ಎಂಬ ಒಟ್ಟರ್ಥವು “ಧಮಾಮೃತ'ದ 
“ಮೈಲಿಗೆಯಂತೊಗೆಹಕ್ಕೆ ವಂದು” ಎಂಬ ವಾಕ್ಯಖಂಡದಲ್ಲಿ ಸ್ಪಷ್ಟವಾಗಿದೆ. 

ಮುಂದೆ ಈ ಶಬ್ದ ಮಾನಸಿಕ ಅಪವಿತ್ರತೆ ಎಂಬ ಅರ್ಥದಲ್ಲಿ ಹಿಗ್ಗಲಿಕೆಯಾಯಿತು. “ಮನದ ಮೈಲಿಗೆಯ ಕಳೆಯ ಬಂದನಯ್ಯಾ 
ಮಡಿವಾಳನು” ಎಂಬ ಬಸವಣ್ಣನ ವಚನದ ಮಾತಿನಲ್ಲಿದು ವೇದ್ಯವಾಗುತ್ತದೆ. “ಮತ್ಸರಮತಿಯ ಮೈಲಿಗೆ ಬಿದ್ದುದಾತ್ಮಜ್ಞಾನದೃಷ್ಟಿಯಲಿ” ಎಂ 
ಕುಮಾರವ್ಯಾಸನ ಮಾತೂ ಇದನ್ನು ಪುಷ್ಟೀಕರಿಸುತ್ತದೆ. ಆದರೆ ಇದು ಧಾರ್ಮಿಕಾಚರಣೆಯ ಪರಿಕಲ್ಪನೆಯ ಆರ್ಥದಲ್ಲಿ ಕಾಣಿಸಿಕೊಳ್ಳುವುದ 
ಪುರಂದರದಾಸರ ಮಾತಿನಲ್ಲಿ: “ಮಡಿಯುಂ ನೀನೆ ಮೈಲಿಗೆ ನೀನೆ ಸುಡಲಿ ನಿನ್ನ ಮಡಿ ಬಿಕನಾಸಿ.” 


Honganasu November 2021 


Vol. 08 Issue 7 


-ಡಾ. ಪಿ.ವಿ. ನಾರಾಯಣ 


ಹಿಂದಿನಸಂಚಿಕೆಯಿಂದ 
ನವೋದಯ ಕಾಲದ ಕವಿಗಳೆಲ್ಲ ಭಾವಗೀತೆಗಳೊಡನೆ ಕಥನ 
ಕವನಗಳನ್ನೂ ಬರೆದಿದ್ದಾರೆ; ಎಂವಿಸೀ ಅವರೂ ಇದಕ್ಕೆ ಹೊರತಲ್ಲ. 
ಕಥನ ಕವನಗಳು ಕೇವಲ ಕತೆಯನ್ನು ಹೇಳಲು ಹೊರಡುವಂಥವಲ್ಲ; 
ಯಶಸ್ವೀ ರಚನೆಗಳಲ್ಲಿನ ಕತೆಯ ಸ್ವರೂಪ ಕವಿಯ ಜೀವನದರ್ಶನವನ್ನು 
ಬಿಂಬಿಸುಬಂತಿರುತ್ತದೆ, ಜೊತೆಗೆ ಕಾವ್ಯಾತ್ಮಕ ಸತ್ವವೂ ಇರುತ್ತದೆ. 
“ರಾಘವ' ಅವರು ಕೆಲವು ಕಥನ ಕವನಗಳು ಈ ದೃಷ್ಟಿಯಿಂದ ಉನ್ನತ 
ಮಟ್ಟದವು. ಹಿಂದೆಯೇ ಗಮನಿಸಿರುವಂತೆ ಅವರಿಗೆ ಶ್ರೀಪದಕವನ್ನು 
ದೊರಕಿಸಿದ್ದು "ಆ ಚಿತ್ರಗಳು' ಎಂಬ ಕಥನ ಕವನಕ್ಕೆ. ಇದನ್ನೂ 
ಸೇರಿಸಿಕೊಂಡಂತೆ ಅವರು ೧೯೪೬ ರಲ್ಲಿಯೇ "ಆ ಚಿತ್ರಗಳು ಮತ್ತು 
ಇತರ ಕಥನ ಕವನಗಳು' ಎಂಬ ಹೆಸರಿನಲ್ಲಿ ಒಂದು ಸಂಕಲನವನ್ನು 
ಹೊರತಂದರು. “ಆ ಚಿತ್ರಗಳು' ರಚಿತವಾದದ್ದು ೧೯೩೨ ರಲ್ಲಿ. 
ಕವಿಯನ್ನು ಒಮ್ಮೆ ಬೀದಿಯ ಒಂದು ಮರದಡಿ ವಿಕ್ಷಿಪ್ತ ವ್ಯಕ್ತಿಯೊಬ್ಬ 
ಮಾತನಾಡಿಸುತ್ತಾನೆ. ಅವನ ರೂಪ ಇದು: 
ಜಡೆಗಟ್ಟಿ ದೂಳಡರಿ 
ಹಣೆ ಕಣ್ಣು ಕಿವಿಯ 
ನಸುಮುಚ್ಚಿ ಮರೆಮಾಡಿ 
ಹೆಗಲ ಮೇರುರುಳಿ 
ಸ್ವಾತಂತ್ರ್ಯದಿಂದೊಲೆವ 
ಕೆ೦ಗುರುಳ ಹೊರಳಿ; 
ಕುಡಿಮೀಸೆ, ಕಿರುಗಡ್ಡ; 
ತೊಟ್ಟ ಅಂಗಿಯ ಬಗೆಯ 
ನೋಡಿ ಊಹಿಸಲರಿದು, 
ತೊಟ್ಟರಿಯಬೇಕು: 
ಎಲ್ಲೆಲ್ಲಿಯೂ ಹರಿದು 
ಮೈಕಾಣುತಿತ್ತು 
ಅವನು ಭಿಕ್ಷುಕನಲ್ಲವೆಂಬುದು ತಿಳಿಯುತ್ತದೆ. ಅವನು ತನ್ನ ಕೈಯಲ್ಲಿದ್ದ 
ಕಾಗದದ ಕಟ್ಟೊಂದನ್ನು ನೀಡುತ್ತಾನೆ. ಅದನ್ನು ಏನೆಂದು ಕೇಳಿದರೆ 


HONGANASU KANNADA MONTHLY 
RNI No. KAR/KAN/2015/64049 
REGISTERED 
Post office Registration No.RNP/KA/BGS/2229/2021-2023 


dt. 28-12-2020 
Office of Posting: Bangalore PSO, Bangalore 560026 
Price : Annual Subscription Rs. 20/- 
Date of publishing and Posting : 30-10-2021 

“ತನ್ನ ಬದುಕಿನ ಸಾರ, ನನ್ನ ಜೀವನಾಧಾರ” ಎಂದು ಬಣ್ಣಿಸುತ್ತಾನೆ. 
ಆ ಕಾಗದಗಳಲ್ಲಿರುವುದು ತರುಣಿಯೊಬ್ಬಳ ನಾನಾ ಭಂಗಿ ಭಾವಗಳ 
ಚಿತ್ರಗಳು. ಅವಳು ತಾನು ಪೀತಿಸಿದ ಹೆಣ್ಣು ಈಗ ಬೇರೊಬ್ಬನ 
ಮಡದಿ. ಆದರೂ “ಅವಳ ರೂಪೊಂದೇಕೆ - ಅವಳ ಸರ್ವಸ್ಥವೇ 
ನನ್ನ ಬಗೆಗೊಳದಲ್ಲಿ ಬಿ೦ಬದಂತಿಹುದು” ಎನ್ನುತ್ತಾನೆ. ಒಂದೊಂದು 
ಚಿತ್ರ ಬರೆಯುವುದರ ಮೂಲಕವೇ ಅವಳನ್ನು ತಾನು ಕರೆದಂತೆ ಅವನು 
ಭಾವಿಸುತ್ತಾನೆ. ಎಂದೆಂದೂ ತನ್ನ ಪಟ್ಟದ ರಾಣಿಯಾದ ಅವಳನ್ನು 
ತನ್ನ ಹತಾಶೆಯನ್ನು ಇವನು ಅವಳ ಚಿತ್ರಗಳನ್ನು ಬರೆಯುವುದರ 
ಮೂಲಕ ತೋರ್ಪಡಿಸಿಕೊಳ್ಳುತ್ತಿದ್ದಾನೆ. ಅವನ ನೆನಹಿನಲ್ಲಿ ಉಳಿದಿರುವ 
ಅವಳ ಆದರ್ಶ ಚಿತ್ರ ರಚಿಸುವ ಹಂಬಲ ಅವನದು. ಆ ಪ್ರಯತ್ನದಲ್ಲಿ 
ಈಗಾಗಲೇ ಮೂಡಿರುವ ಚಿತ್ರಗಳಿವು. ಅವು ಅಪೂರ್ವವಾಗಿವೆ! ಕವಿ 
ತನಗೆ ಒಂದನ್ನು ಕೊಡಲು ಕೇಳಿದಾಗ ಅವನು ಕೆರಳುತ್ತಾನೆ. ಎಷ್ಟೇ ಹಣ 
ಕೊಟ್ಟರೂ ನೀಡಲಾರೆ ಎನ್ನುತ್ತಾನೆ. ಕವಿಯ ಮನಸ್ಸಿನಲ್ಲಿ ಆ ಚಿತ್ರಗಳ 
ಅಪೂರ್ವ ಸೊಬಗು ಉಳಿದುಬಿಡುತ್ತದೆ. ತೆಳುವಾದ ಕತೆಯಾದರೂ 
ಭಗ್ನ ಚಿತ್ರಕಾರನೊಬ್ಬನ ಪ್ರೇಮನಿರ್ಭರತೆಯನ್ನು ಸೂಸುವ ಈ ಕವನ 
ಭಾವುಕ ಓದುಗನ ಮನ ಸೆಳೆಯುತ್ತದೆ. 

ಇದೇ ಸಂಕಲನದಲ್ಲಿರುವ “ಗಂಡನ ಪೂಜೆ' ಗೋವಿನ ಹಾಡಿನ 
ಮಟ್ಟಿನಲ್ಲಿ. ಬರೆಯಲಾದ ಎಂಬತ್ತೆಂಟು ಸಾಲುಗಳ ಒಂದು 
ಕಥನ ಕವನ. ಬಡತನದ ಬೇಗೆಯಲ್ಲಿ ಬೆಂದ ಹುಡುಗಿಯೊಬ್ಬಳು 
ವಯಸ್ಸಾದವನೊಬ್ಬನನ್ನು ಕೈಹಿಡಿದು ಬಹು ಬೇಗ ವಿಧವೆಯಾಗುತ್ತಾಳೆ. 
ಅವಳ ಹೆಸರು ಶಾರದೆ. ಗಂಡನ ಪೂಜೆಯ ದಿನವಾದ ಭೀಮನ 
ಅಮಾವಾಸ್ಯೆಯಂದು ತನ್ನ ಉಡುಗೆಗಳನ್ನು ತೊಟ್ಟು ಸಂಭ್ರಮಿಸುತ್ತಿರುವ 
ತನ್ನ ತಂಗಿ ಗೌರಿಯ ಉತ್ಸಾಹವನ್ನು ಕಂಡು ಅವಳಲ್ಲಿ ತನ್ನ ಏಕಾಕಿತನ 
ಮಡುಗಟ್ಟುವ ಚಿತ್ರ ಇದರ ವಸ್ತು ತನ್ನ ವಯಸ್ಸು ಚಿಕ್ಕದಾದರೂ ಮರಳಿ 
ಮದುವೆಯಾಗುವುದು ಅಸಾಧ್ಯವಾದ ಸಾಮಾಜಿಕ ಸನ್ನಿವೇಶ ಬೇರೆ 
ಅವಳ ಕರುಣಕತೆಗೆ ಮೊನಚು ತರುತ್ತದೆ. 


(ಮುಂದುವರಿಯುವುದು) 


Printed and published by : B.R.Ravindranath on behalf of the BMSRI SMARAKA PRATISHTANA, B.M.Sri Pratishtana Road, (3rd Main Road) NR Colony, 
Bangalore - 560019 and printed at Annapoorneshwari Printers, No. 11, 10 °C’ Main, 6th Block, Rajajinagar, Bangalore 10 . and published at BMSRI SMARAKA 
PRATISHTANA, B.M.Sri Pratishtana Road, 3% Main Road, NR Colony, Bangalore - 560019 Editor : B.R.Ravindranath 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Paged | November 2021 Honganasu 


Vol. 08 Issue 7 


